ಟ:13 ೨೬ ಸಂಚಿಕೆ-01 ೨೬ ಜನವರಿ 2019 + ಆಂತರಿಕ ಪ್ರಸಾ ರಕ್ಕೆ “೬ ಹುಟ:08 
ಸಂಪಾದಕರು : ಪ್ರೊ. ಶಾಂತರಾಜು ೬ ಆಡಳಿತ ರ ಮ ನರಸಿಂಹ 


yy ೪ ಉಲ 


“NE yi ಕನ: 
ಪ ವಹ ಜ್ತ ್ಕಿಂಂ 


ಪದಾಧಿಕಾರಿಗಳು 


ಸಂಸಾಪಕರು 
ಎಲ್‌. ವೆಂಕಟಪ್ಪ 
ಎಂ. ನರಸಿಂಹ 


ಅಧ್ಯಕ್ಷರು 
ಬ. ಕೃಷ್ಣ 


ಕಾರ್ಯಾಧ್ಯಕ್ಷರು 
ಡಾ. ಬಿ.ಎಸ್‌. ಸತ್ಯನಾರಾಯಣ 


ಉಪಾಧ್ಯಕ್ಷರು 
ಟ. ಶ್ರೀನಿವಾಸ್‌ 


ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 


ಸಹಾಯಕ ಕಾರ್ಯದರ್ಶಿಗಳು 
ಕೆ.ಎನ್‌. ಸೋಮಶೇಖರ್‌ 
ಎಚ್‌.ಎಸ್‌. ಕಪಿನಯ್ಯ 


ಕೋಶಾಧ್ಯಕ್ಷರು 
ಕುಪ್ಪುರಾವ್‌ ಪಂತ್‌ 


ಆಂತರಿಕ ಲೆಕ್ಕಪರಿಶೋಧಕರು 
ಎಂ. ದತ್ತಾತ್ರಿ 


ಪ್ರಕಟಣೆ 

ಉದಯಭಾನು ಕಲಾಸಂಘ (ನೋಂ.) 
ಗವಿಪುರ ಸಾಲು ಛತ್ರಗಳ ಎದುರು 
ರಾಮಕೃಷ್ಣ ಮಠ ಬಡಾವಣೆ 
ಕೆಂಪೇಗೌಡನಗರ 
ಬೆಂಗಳೂರು-56೦ ೦1೨ 

ದೂರವಾಣಿ : ೦80-2660೨343 
ಟೆಅಫ್ಯಾಕ್ಸ್‌ : 080-26601881 


ಮಿಂಚಂಚೆ 


udayabhanu_1965@yahoo.co.in 
ಅಂತರ್ಜಾಲ 


www.udayabhanu.org 


“ಶ್ರೀ ಗುರುಭ್ಯೋ ನಮಃ” 


ನಿತ್ಯ ಪಾದುಕಾ ದರ್ಶನ 


ತ್ರಿವಿಧ ದಾಸೋಹಿ- "“ಅನ್ನ-ಅಕ್ಷರ-ಆಶ್ರಯ 
(ವಸತಿ)” - ಶ್ರೀ ಶ್ರೀ ಡಾ. ಶಿವಕುಮಾರ ಸ್ಥಾಮಿಗಳ 
ಧ್ಯೇಯ ಮಾರ್ಗ. ಅಂತೆಯೇ ಉದಯಭಾನು 
ಕಲಾಸಂಘದ ಧ್ಯೇಯ ನುಡಿ-"“ಸಂಘಟನೆಯೇ ಶಕ್ತಿ- 


ಅವಕಾಶವಂಚಿತರು ಅಶಕ್ತರಿಗಾಗಿ ಅಕ್ಷರ-ಆರೋಗ್ಯ 


ಪಾಲನೆ”. 111 ವರ್ಷಗಳ ದೀರ್ಪಾಯುಷಿ, 88 ವರ್ಷಗಳ 
ಸುದೀರ್ಪ್ವ ಜಗದಜಂಗಮರ ಧ್ಯೇಯ ಹಾಗೂ 54 
ವರ್ಷಗಳ ಉದಯಭಾನು ಕಲಾಸಂಘದ ಧ್ಯೇಯ 


ನುಡಿಗಳಲ್ಲಿ ಸಾಮ್ಯತೆ ಇದೆ ಎಂದರೆ ಅತಿಶಯೋಕ್ತಿ 


ಯಾಗದು. ಸಂಘವು ಉಚಿತ ಶಿಕ್ಷಣ, ಸಮಾಜಮುಖಿ 
101 ಪುಸ್ತಕಗಳ ಪ್ರಕಟಣೆ, ಸಾಹಿತ್ಮಿಕ-ಸಾಂಸ್ಥೃಶಿಕ, 
ಆರೋಗ್ಯ ಪಾಲನೆ ಚಟುವಟಿಕೆಗಳನ್ನು ನಿರಂತರವಾಗಿ 
ನಡೆಸಿಕೊಂಡು ಬರುತ್ತಿದೆ. ಆ ದಿಶೆಯಲ್ಲಿ ಉದಯಭಾನು 
ತನ್ನ ಇತಿ-ಮಿತಿಯಲ್ಲಿ ಶ್ರದ್ಧಾಪೂರ್ವಕ ವಾಗಿ ಕಾರ್ಯ 
ನಿರ್ವಹಿಸುವ ಪ್ರಯತ್ನ ಮಾಡುತ್ತಿದೆ. 


ನಮಗೆ ಶ್ರೀ ಶ್ರೀಗಳ ಪಾದಸ್ಪರ್ಶ ಮಾಡುವ ನಾಲ್ಕಾರು 
ಅವಕಾಶಗಳು ಪ್ರಾಪ್ತಿಯಾಗಿತ್ತು. 2008ರಲ್ಲಿ ಅವರು 
ಸಂಘದ ಸಾಂಸ್ಕೃತಿಕ ಭವನ ಉದ್ರಾಟನೆ ಮಾಡಿದ 
ಸಂದರ್ಭದಲ್ಲಿ ಪಾದುಕಾ ಪೂಜೆ, ಇರದಿಗೂ ಪ್ರತಿನಿತ್ಯ 
ಪಾದುಕಾ ದರ್ಶನ, ಸಂಘದ ಹೆಮ್ಮೆಯ ಪ್ರಕಟಣೆ 
“ಬೆಂಗಳೂರು ದರ್ಶನ' ಗಂಥಗಳ ಸಮರ್ಪಣೆ, 
ತುಮಕೂರು ಸಿದ್ದಗಂಗಾ ವಾಣಿಜ್ಯ, ವಿಜ್ಞಾನ ಮತ್ತು ಕಲೆ 
ಕಾಲೇಜಿನಲ್ಲಿ ವಿಜ್ಞಾನ ಅಧ್ಧಯನ ಗೋಷ್ಠಿ, ವಿಜ್ಞಾನದ 
ರಾಜ್ಯಮಟ್ಟದ ಕಮ್ಮಟ ವ್ಯವಸ್ಥೆ ಬಗ್ಗೆ ಚರ್ಚೆ - ಈ 


ಸಂದರ್ಭಗಳಲ್ಲಿ ತ್ರೀ ಶ್ರೀಗಳ ಪಾದಸ್ಪರ್ಶ ಭಾಗ್ಯ ಸಂಘಕ್ಕೆ 


ಲಭಿಸಿದ್ದು ನಮ್ಮ ಸುಕೃತ. 2016ರಲ್ಲಿ ಸಂಘದ ಸುವರ್ಣ 
ಮಹೋತ್ಸವ ಸಮಾರೋಪ ಸಮಾರಂಭದಲ್ಲಿ “ಸುವರ್ಣ 
ಭಾನು” ಸಂಚಿಕೆ ಮೂಲಕ ಶುಭ ಹಾರೈ ಸಿದ್ದಾರೆ. 


ಇಂದಿನ ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ಶ್ರೀ ಶ್ರೀಗಳ 
ವಿಚಾರಧಾರೆಯನ್ನು ಪ್ರತಿಯೊಬ್ಬ ಭಾರತೀಯ ಜನ 
ಪ್ರತಿನಿಧಿ ಹಾಗೂ ಪಜೆಗಳು ಜೀರ್ಣಿಸಿಕೊಂಡರೆ ಮಾನವ 
ಕಲ್ಯಾಣ ಸಾಧ್ಯ ಎಂಬುದು ಸರ್ವವಿಧಿತ. ಅವರ 
ವಿಚಾರಧಾರೆ ಈ ರೀತಿ ಇದೆ. (ಉಲ್ಲೇಖ : “ಸಿ 
ಮಾಸಿಕ, ಜನವರಿ - 2019) 

“ಭ್ರಷ್ಟಾಚಾರ ಮತ್ತು ಸ್ವಜನಪಕ್ಷಪಾತ ತಾಂಡವ 


ವಾಡುತ್ತಿರುವ ನಮ್ಮಲ್ಲಿ ರಾಜಕಾರಣಿಗಳು ಸ್ಪಾರ್ಥ ಹಾಗೂ 
ಜಾತಿ ರಾಜಕಾರಣವನ್ನು ಬದಿಗಿಟ್ಟು ಸೇವಾ ಮನೋ 


ಭಾವದಿಂದ ಆಡಳಿತ ನಡೆಸಬೇಕು. ಆಗ ಜನ ನಮ್ಮನ್ನು 


ಮೆಚ್ಚಿಕೊಳ್ಳುತ್ತಾರೆ. ವಿದೇಶದ ಗುಲಾಮಗಿರಿಯಿಂದ 
ತಪ್ಪಿಸಿಕೊಂಡ ನಮಗೆ ಇಂದು ಸಿಕ್ಕಿದ್ದು ನಮ್ಮವರೇ ಆದ 
ಅಧಿಕಾರಸ ಸ ಗುಲಾಮಗಿರಿ.” 


“ನಮ ಸಮಾಜ ಅಧಃಪತನದತ್ತ ಸಾಗಲು ನಾವು 
ಕಾರಣ ರಾಗಿದ್ದೇವೆ. ಹೇಗೆಂದರೆ ಭ್ರಷ್ಟಾಚಾರ, ಮೋಸ, 


ವಂಚನೆ ಮುಂತಾದ ಸಮಾಜಘಾತುಕ ಅಂಶಗಳ ಬಗ್ಗೆ 


ಪ್ರಶ್ನೆ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದೇವೆ. 
ಒಳ್ಳೆಯದನ್ನು ಪ್ರೋತ್ತಾಹಿಸಿ, ಕೆಟ್ಟದ್ದನ್ನು ದೂರವಿಡುವ 


ದಗಂಗಾ” 
(A) 


ಮನೋಭಾವವನ್ನು ನಾವು ಬೆಳಸಿಕೊಳ್ಳಬೇಕು.” 
“ಜಾತೀಯತೆಯನ್ನು ನಿರ್ಮೂಲನಗೊಳಿಸಿ ನವ 
ಸಮಾಜವನ್ನು ಸ್ಥಾಪಿಸಿದ ಜಗಜ್ಯೋತಿ ಬಸವಣ್ಣನವರ 
ಆಡಳಿತ ee, ಮತ್ತ ಪುನರಾವರ್ತನೆಯಾಗಬೇಕಾಗಿದೆ. 
ಈ ದಿಕ್ಕಿನಲ್ಲಿ ನಮ್ಮ ಜನಪ ಪ್ರತಿನಿಧಿಗಳು, ಆಡಳಿತ ಚುಕ್ಕಾಣಿ 
ಹಿಡಿದಿರುವವರು ಪ್ರಯತ್ನಶೀಲರಾಗಬೇಕು.” 


ಶ್ರೀ ಶ್ರೀಗಳ ಪೂರ್ವಾಶ್ರಮದ ಬಂಧು ಬಳಗ 
ದವರನ್ನು ಮಠದ ನಿಜ ಭಕ್ತರನ್ನು ಹಿಂದಿಕ್ಕಿ ಶ್ರೀ ಶ್ರೀಗಳ 
We, ದರ್ಶನಕ್ಕೆ ನೂಕು- -ನುಗಲಿನಲ್ಲಿ ತಾ-ಮುಂದು 
ನಾ-ಮುಂದು ಫದ ಜಗ್ಗಾಡಿದ ಜನ ನಾಯಕರು 


ಅವರ ವಿಚಾರಧಾರೆಯನ್ನು ರೂಢಿಸಿಕೊಳ್ಳುವರೆ? 


ಇಂದಿನ ಭಾರತದ ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ 
ನಮ್ಮ ಪ್ರಧಾನ ಮಂತ್ರಿಗಳು ಈ ರೀತಿ ಹೇಳಿದ್ದಾರೆ. 


“ದೇಶ ತೋಚುವ ರಾಜಕೀಯ ಸಂಸ್ಕೃತಿಗೆ ಅಂಕುಶ” 


(ಉಲ್ಲೇಖ : "ವಿಜಯ ಕರ್ನಾಟಕ” ದಿನ ಪತ್ರಿಕೆ, 
ದಿನಾಂಕ 23-01-2019) 


ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿರುವ ಪ್ರಥಮರೆ 
ಈ ರೀತಿ ನಮ್ಮ ದೇಶದ ಸ್ಥಿತಿಯನ್ನು ವರ್ಣಿಸಿದಾಗ 
“ಹರಕೊಲ್ಲಲ್‌ ಪರ ಕಾಯ್ದನೆ”, “ಬೇಲಿಯೇ ಎದ್ದು 
ಹೊಲ ಮೇಯ್ದಂತೆ” ಎಂಬ ಹಿರಿಯರ ವಾಣಿ ನೆನಪಿಗೆ 
ಬರುತ್ತದೆ. 


ವಿಶ್ವಮಾನ್ಯತೆ ಪಡೆದ ಶ್ರೀ ಸಿದ್ದಗಂಗಾ ಕ್ಷೇತ್ರದ 
[e) pd 


ಶ್ರೀ ಶ್ರೀಗಳು ತಾವು ಆರೋಗ್ಯವಂತರಾಗಿರುವಾಗಲೇ 


1988ರಲ್ಲಿಯೇ ಸಿದ್ದಲಿಂಗ ಸ್ಥಾಮೀಜಿಗಳನ್ನು 
ಉತ್ತರಾಧಿಕಾರಿಯಾಗಿ ಸ್ಪೀಕರಿಸಿ, 2011ರಲ್ಲಿ ಮಠದ ಎಲ್ಲ 
ಜವಾಬ್ದಾರಿಯನ್ನು ನೀಡುವ ಹೃದಯ ವೈಶಾಲ್ಯತೆ, 
ದೂರದೃಷ್ಟಿ, ವೈಜ್ಞಾನಿಕ ಮನೋಭಾವವೇ “ಭಾರತೀಯ 
ಮಠ-ಮಾನ್ಯಗಳ ಪರಂಪರೆಯಲ್ಲಿಯೇ ಒಂದು ವಿಶಿಷ್ಟ 
ಹಾಗೂ ವಿನೂತನ” ದಾಖಲೆ. 

ಇಂದಿನ ಸಮಾಜ ಸೇವಕರು, ಸಮಾಜ ಸುಧಾರಕರು 
ಇಂತಹ ಹೃದಯ ವೈಶಾಲ್ಯತೆಯನ್ನು ಮೆರೆಯುವರೆ? 
ಬದಲಿಗೆ ತಮಗೆ ಊರುಗೋಲು ಆಶ್ರಯ ಬರುವವರೆಗೆ, 
ಮಕ್ಕಳು, ಮೊಮ್ಮಕ್ಕಳು ಹಾಗೂ ಮರಿಮಕ್ಕಳವರೆಗೆ 
ಅಧಿಕಾರ ಮುಂದುವರಿಸುವ ಮೊಂಡುತನಕ್ಕೆ ಇತಿಶ್ರೀ 
ಹಾಡುವರೆ? 

ಇಂತಹ ಸಂದರ್ಭದಲ್ಲಾದರೂ “ಸ್ಮಶಾನ 
ವೈರಾಗ್ಯ”ವನ್ನು ಬಿಟ್ಟು ಶ್ರೀ ಶ್ರೀಗಳ ಮಾರ್ಗದರ್ಶನದಲ್ಲಿ 
ಮುನ್ನಡೆಯುವ ಪ್ರಯತ್ನ ಗೋಚರಿಸುವುದೆ? 


ಎಂ. ನರಸಿಂಹ 
ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಉದಯಭಾನು ಕಲಾಸಂಘ 


ಕಿಂಪಾಂದಜೀಯ 


ದೇವ ಮಾಪವರ ಪಡೆ ಪರಮಾತ್ಮನ ಪಡೆ 


( 


ಕಾಯಕಯೋಗಿ ಶತಮಾನದ ಸಂತ ಅನ್ನ, ಅಕ್ಷರ, ಆಶ್ರಯ ಎಂಬ ತ್ರಿವಿಧ ದಾಸೋಹದ ಮೂಲಕ ಬನವ 
ಜಗತ್ತಿಗೆ ಮಾದರಿಯಾದ ಶತಾಯುಷಿ ಸಿದ್ದಗಂಗಾ ಮಠದಲ್ಲಿ ಲೀನರಾದ ಪೂಜ್ಯರು ಲಕ್ಷಾಂತರ ಜನರ 
ಬಾಳ್ಳಗೆ ಬೆಳಕಾಗಿ ಶಿವೈಕ್ಕರಾದ ಪರಮಪೂಜ್ಯ ಡಾ. ಶ್ರೀ ಶ್ರೀ ಶ್ರೀ ಶಿವಕುಮಾರ ಸ್ಪಾಮೀಜಿ ದಣಿವರಿಯದ ಸಂತರ ಸಂತ. 
ಶ್ರೀ ಮಠವನ್ನೇ ನ್ಯಾಯಾಲಯವಾಗಿಸಿಕೊಂಡು ಸಾಮಾಜಿಕ ನೆಮ್ಮದಿಯನ್ನು ಬೆಳಸಿ ಸರ್ವಜನಾಂಗದ ಸೌಹಾರ್ದ ಬದುಕಿಗೆ 
ದಾರಿಯಾಗುವಂತ ಅನೇಕ ರಚನಾತ್ಮಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಜಗತ್ತಿಗೆ ಆದರ್ಶಪ್ರಾಯರಾಗಿ, ಜಗನ್ಮಾನ್ಯರಾಗಿ, 


ನಡೆದಾಡುವ ದೇವರಾಗಿ ತಮ್ಮ ಕಾರ್ಯಕ್ಷೇತ್ರವನ್ನೇ ಧರ್ಮಕ್ಷೇತ್ರವನ್ನಾಗಿಸಿ ಲಿಂಗೈಕ್ಯರಾಗಿದ್ದಾರೆ. 


ಲೋಕಸೇವೆಗಾಗಿಯೇ ತಮ್ಮ ಜೀವಮಾನವನ್ನು ಮುಡುಪಾಗಿಟ್ಟುಕೊಂಡು ಜೀವನ ಸವೆಸಿದ ಅನೇಕ ದಾರ್ಶನಿಕರನ್ನ ಲೋಕ 
ಚಿರಂತನವಾಗಿ ಸ್ಮರಿಸುತ್ತದೆ. ಆದರೆ ಲೋಕದ ಸ್ನ್ಥರಣೆಗೊಳಗಾದ ಆ ಮಹಾ ಪುರುಷರು ಪವಾಡ ಪುರುಷರೇನಲ್ಲ, ಆದರೆ ಅವರು 
ಮಾಡಿದ ಸ್ತುತ್ಯಾರ್ಹ ದೈತ್ಯ ಕಾರ್ಯಗಳು ಪವಾಡಗಳಂತಾಗಿ ಕೊನೆಗೆ ಅವರೇ ಪವಾಡಗಳಾಗಿ ಮಿನುಗು ನಕ್ಷತ್ರಗಳಂತೆ ಸದಾ 
ಮಿನುಗುತ್ತಿರುತ್ತಾರೆ. ಆ ರೀತಿಯ ಅಸಾಧ್ಯ, ಪವಾಡ ಸದೃಶ್ಯವೆನ್ನಬಹುದಾದ ಅನೇಕ ಕಾರ್ಯಗಳನ್ನು ಸಾಧ್ಯವಾಗಿಸಿದ ಶ್ರೇಷ್ಟ 
ಸಂತರೆಂದರೆ ಈ ಶತಮಾನ ಕಂಡ ನಿಷ್ಕಾಮ ಕರ್ಮಯೋಗಿ ಪರಮಪೂಜ್ಯ ಡಾ. ಶೀ ಶೀ ಶ್ರೀ ಶಿವಕುಮಾರ ಸ್ಪಾಮೀಜಿಗಳನ್ನು ನಾಡು 
ಸದಾ ಸ್ಮರಿಸುತ್ತದೆ. 

ತ್ರಿವಿಧ ದಾಸೋಹಿಗಳಾಗಿದ್ದ ಮಹಾಸ್ಟಾಮಿಗಳು ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಕ್ರೀಡೆ, ಅಲ್ಲದೇ ಪ್ರಾದೇಶಿಕ 
ವ್ಯವಸ್ಥೆಯ ಅಭಿವೃದ್ದಿಗಾಗಿ ಸದಾ ಕನಸು ಕಾಣುತ್ತಿದ್ದವರು. ಇಂದಿನ ಮಕ್ಕಳೇ ಮುಂದಿನ ಭವ್ಯ ಪಜೆಗಳಂಬ 
ಮಹಾದಾಶಯವನ್ನಿರಿಸಿಕೊಂಡು ಆ ಭವ್ಯ ಪ್ರಜೆಗಳನ್ನು ಸನ್ಮಾರ್ಗದೆಡೆಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಅಗತ್ಯಗಳನ್ನು ಅರಿತುಕೊಂಡು ಆ 
ಅಗತ್ಯಗಳಿಂದ ವಂಚಿತರಾದವರಿಗೆ ಅವುಗಳನ್ನು ನೀಡುವುದರ ಮೂಲಕ ಅವರನ್ನು ಸತ್‌ಪುಜೆಗಳನ್ನಾಗಿ ರೂಪಿಸುವ 
ಮಹತ್ಕಾರ್ಯವನ್ನು ಮಾಡುತ್ತಲೇ "ಸರ್ವೇ ಜನಾಃ ಸುಖಿನೋ ಭವಂತು” ಎಂಬ ಸಂಸ್ಕೃತ ಶ್ಲೋಕದಂತೆ ಸರ್ವ ಸುಖಕ್ಕಾಗಿ 
ಅಗಲಿರುಳು ದುಡಿದವರು. 


ಇಂತಹ ಮಾನವತಾವಾದಿ ನಮ್ಮ ಉದಯಭಾನು ಕಲಾಸಂಘ ಹಮ್ಮಿಕೊಂಡಿದ್ದ ಅನೇಕ ಕಾರ್ಯಕ್ರಮಗಳಲ್ಲಿ ಸಲಹೆ, 
ಮಾರ್ಗದರ್ಶನ ನೀಡುವುದರ ಮೂಲಕ ಬೆನ್ನುತಟ್ಟಿ ನಮನ್ನು ಪೋತ್ತಾಹಿಸುತ್ತ ಬಂದಿದ್ದಾರೆ ಎಂಬುದು ಹೆಮ್ಮೆಯ ವಿಚಾರ. ನಮ್ಮ 
ಸಾಂಸ್ಕೃತಿಕ ಭವನದ ಉದ್ರಾಟನೆಯಿಂದ ಆರಂಭಗೊಂಡು, ನಾವು ವಿಶಿಷ್ಟವಾಗಿ ಆಯೋಜನೆ ಮಾಡಿದ ಪ್ರತಿಯೊಂದು 
ಚಟುವಟಿಕೆಗಳಲ್ಲೂ ಶ್ರೀಗಳ ಕೃಪಾಶೀರ್ವಾದ ಇತ್ತೆಂಬುದು ಸದಾ ಸ್ಮರಿಸಬಹುದಾದ ವಿಚಾರ. ಕಾಯಕವೇ ಕೈಲಾಸವೆಂಬ ವಚನ 
ತತ್ತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಬದ್ಧತೆಯೊಡನೆ ಬದುಕಿದವರು. ಕೋಟ್ಯಾನುಕೋಟಿ ಜನರಿಗೆ ಆದರ್ಶಪ್ರಾಯರಾದ 
ಸ್ಪಾಮೀಜಿಗಳು ದೇವರೆಡೆಗೆ ನಡೆದು ನಮ್ಮೆಲ್ಲರನ್ನು ಅಲ್ಲಿಂದಲೇ ಸನ್ಮಾರ್ಗದಲ್ಲಿ ಸಾಗಲು ಆಶೀರ್ವದಿಸಿದ್ದಾರೆ. ಅವರ ಅಶೋತ್ತರಗಳನ್ನು 
ನಡೆಸಿಕೊಂಡು ಹೋಗುವುದು ಇಂದಿನ ನಮ್ಮೆಲ್ಲರ ಕರ್ತವ್ಯವೆಂಬ ಪ್ರಜ್ಞೆನಮ್ಮಲ್ಲಿ ಮೂಡಿದರೆ ನಾವು ಅವರಿಗೆ ಸಲ್ಲಿಸಿದ ಗೌರವ ಎಂಬ 
ಭಾವನೆ ನನ್ನದು. 


'ಉದಯಸೌರಭ'ದ ಈ ವಿಶೇಷ ಸಂಚಿಕೆಯನ್ನು ಹೊರತರಲು ಲೇಖನ ಮತ್ತು ಕವಿತೆಯನ್ನು ನೀಡಿದವರಿಗೆ ವಿಶೇಷ 
ಅಭಿನಂದನೆಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಉದಯಭಾನು ಕಲಾಸಂಘದ ಎಲ್ಲಾ ಬಂಧುಗಳಿಗೂ, ಭಾವಚಿತ್ರಗಳನ್ನು 
ಒದಗಿಸಿದ ಕಲಾವಿದರಿಗೂ ಮುದಿಸಿದ ಕೀರ್ತಿ ಪಿಂಟರ್ಸ್‌ ಮಾಲೀಕರಾದ ಶ್ರೀ ವಿದ್ಯಾನಂದ ಅವರಿಗೂ ಅವರ ಸಿಬ್ಬಂದಿ ವರ್ಗಕ್ಕೂ. 
ಸಹಕರಿಸಿದ ಸರ್ವರಿಗೂ ವಿಶೇಷವಾದ ಧನ್ಯವಾದಗಳು. 


ಪ್ರೊ. ಶಾಂತರಾಜು 
ಸಂಪಾದಕರು 


ಉದಯಸೌರಭ 1 


ಮಡಿ ತೋರಣ 


ಎಂಟು ದಶಕಗಳ ಶ್ರೀಗಳ ದಿನಚರಿ 


ಶ್ರೀಗಳು ಪಟ್ಟಾಧಿಕಾರ ಸ್ಟೀಕರಿಸಿದ 1930ರಿಂದ ತೀರಾ ಇತ್ತೀಚೆಗೆ 
ಆಸ್ಪತ್ರೆಗೆ ಸೇರುವವರೆಗೂ ಶ್ರೀಗಳು ತಮ್ಮ ದಿನಚರಿಯಲ್ಲಿ ಕೊಂಚವೂ 
ವ್ಯತ್ಯಾಸ ಮಾಡಿಕೊಂಡವರಲ್ಲ. ನಿತ್ಯವೂ ತಿಕಾಲಪೂಜೆ, ಮಿತಾಹಾರ, 
ಯಂತ್ರಧಾರಣೆ, ಭಕ್ತರಿಗೆ ದರ್ಶನ, ಪಾದಪೂಜೆ, ಶಿವಪೂಜೆ, ಶಿಕ್ಷಣ 
ಸಂಸ್ಥೆಗಳ ನಿರ್ವಹಣೆ, ಮಕ್ಕಳ ಯೋಗಕ್ಷೇಮ, ಪ್ರಸಾದ ವ್ಯವಸ್ಥೆ, 
ಗೋಪಾಲನೆ, ತೋಟ ಜಮೀನಿನ ಉಸ್ತುವಾರಿ ಕೆಲಸಗಳ ಬಗ್ಗೆ 
ಆಸಕ್ತಿಯಿಂದ ಭಾಗವಹಿಸುತ್ತಿದ್ದರು. ಚೆನ್ನೈನ ಆಸ್ಪತ್ರೆಯಲ್ಲಿದ್ದಾಗಲೂ 
ಲಿಂಗ ಪೂಜೆ ನಡೆಸಿದ್ದರು. 

ಮುಂಜಾನೆ 3ಕ್ಕೆ ಎದ್ದು ಸ್ನಾನ, 3.30ರಿಂದ 5.30ರವರೆಗೆ 
ಏಕಾಂತಪೂಜೆ, 5.30ರಿಂದ 6ರವರೆಗೆ ಸಾಮೂಹಿಕ ಲಿಂಗಪೂಜೆ, 
6ಕ್ಕೆ ಪ್ರಸಾದ ಸ್ಟೀಕಾರ (ಒಂದೂವರೆ ಇಡ್ಲಿ, ಬೇಳೆಕಟ್ಟು ಬೇವಿನ ಕಷಾಯ, 
ಹಾಲು, ಹಣ್ದುಸೇವನೆ) 6.30ಕ್ಕೆ ಕಚೇರಿಗೆ ಆಗಮನ, ದಿನಪತ್ರಿಕೆ ವಾಚನ, 
ಕಡತ ವಿಲೇವಾರಿ, ಭಕ್ತರ ದರ್ಶನ, ಸಮಸ್ಯೆ ಆಲಿಕೆ, 8.30ಕ್ಕೆ ಭಕ್ತರಿಗೆ 
ಮನೆಗಳಲ್ಲಿ ಪಾದಪೂಜೆ, ಶಿವಪೂಜೆ, 10ಕ್ಕೆ ಜಗಲಿ ಮೇಲೆ ಕುಳಿತು 
ಯಂತ್ರಧಾರಣೆ, ಮಧ್ಯಾಹ್ನ 1.30ರ೦ದ 2.30ರವರೆಗೆ ಸ್ನಾನ, ಹೂಜಿ, 
ಪ್ರಸಾದ ಸ್ಪೀಕಾರ (ತೆಳುವಾದ ರಾಗಿ ಮುದ್ದೆ/ಚೆಪಾತಿ, ಅನ್ನಸಾರು), 3ಕ್ಕೆ 
ಮತ್ತೆ ಕಚೇರಿಗೆ ಆಗಮನ, ಕಾರ್ಯದಲ್ಲಿ ಮಗ್ಗ, ಸಂಜೆ 5ಕ್ಕೆ ಹೊಲ, 
ಜಮೀನು, ಗೋಶಾಲೆಗೆ ಭೇಟಿ, 6ಕ್ಕೆ ವಿದ್ಯಾರ್ಥಿಗಳ ಸಾಮೂಹಿಕ 
ಪ್ರಾರ್ಥನೆಯಲ್ಲಿ ಆಶೀರ್ವಚನ, 7ರಿಂದ 8.30ರವರೆಗೆ ಜಗಲಿ ಮೇಲೆ 
ಕುಳಿತು ತಾಯತ/ಯಂತ್ರಧಾರಣೆ, 8.30ರಿಂದ 9 ಹಳೇ ಮಠಕ್ಕೆ 
ಆಗಮನ, 9ರಿಂದ 9.30ರವರೆಗೆ ಅಧ್ಯಯನ ಮತ್ತೆ ರಾತ್ರಿ ಪೂಜೆ ಹಾಗೂ 
ಚಪಾತಿ/ಉಪ್ಪಿಟ್ಟು ಪ್ರಸಾದ ಸ್ಟೀಕಾರ, ರಾತ್ರಿ 1ಕ್ಕೆ ವಿಶ್ರಾಂತಿ. 


ಜಾತಿ, ಮತದ ಎಲ್ಲೆ ಮೀರಿ 


ಶ್ರೀಗಳು ಬಸವಾದಿ ಶರಣರ, ದಾಸೋಹ ತತ್ತ್ವವನ್ನು ಸಾಕಾರಗೊಳಿಸಿದ 
ಪುಣಪುರುಷರು. ಒಬ್ಬ ಮಠಾಧೀಪತಿ ಹೇಗಿರಬೇಕು ಎಂಬುದಕ್ಕೆ ಅವರೇ 
ಮಾದರಿ, ಜಾತಿ, ಮತ, ಧರ್ಮಗಳ ಎಲ್ಲೆ ಮೀರಿ ಎಲ್ಲರಿಗೂ 
ಆರಾಧ್ಯರೆನಿಸಿದ್ದ ಅವರ ಅಗಲುವಿಕೆ ನಾಡನ್ನು ಬಹುಕಾಲ ಬಾಧಿಸದಿರದು. 
ಪೂಜ್ಯರ ಆದರ್ಶದಲ್ಲಿ ಮುನ್ನಡೆಯುವುದೇ ನಾವು ಸಲ್ಲಿಸುವ 
ಶ್ರದ್ದಾಂಜಲಿ. -ತೋಂಟದ ಡಾ. ಸಿದ್ದರಾಮ ಸ್ಟಾಮೀಜಿ 


ಜೀವನವೇ ಒಂದು ಪವಾಡ 


ಸಿದ್ದಗಂಗಾ ಶ್ರೀಗಳ ಜೀವನವೇ ಒಂದು ಪವಾಡ, ಕೊನೆಯವರೆಗೂ ಸೇವೆ, 
ಚಟುವಟಿಕೆ, ಪೂಜೆಯಲ್ಲಿ ನಿರತರಾಗಿದ್ದ ಶ್ರೀಗಳು ಅದ್ದುತವಾದ ಸಾಧನೆ 
ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಜಾತಿ ತಾರತಮ್ಯವಿಲ್ಲದೆ ಶಿಕ್ಷಣ, ಅನ್ನ ನೀಡಿದ 
ಕಾಯಕ ಜೀವಿಯಾಗಿದ್ದರು. ಭಗವಂತನ ವಿಶೇಷ ಅನುಗಹಕ್ಕೆ ಪ್ರಾರ್ಥನೆ 


ಲ್‌ 
ಸಲ್ಲಿಸುವೆ. -ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು, ಪೇಜಾವರ ಮಠ 


ಸರ್ವಕಾಲಕ್ಕೂ ಆದರ್ಶಪ್ರಾಯ 


ಅನ್ನ, ಅಕ್ಷರ, ಆಧ್ಯಾತ್ಮ ದಾಸೋಹದ ಮೇರು ಗುರು, ಅಪ್ರತಿಮಸೇವಾ 
ಶತಾಯು, ಲಕ್ಷಾಂತರ ಜನ ಭಕ್ತ ಸಮೂಹದ ಆರಾಧ್ಯ ಗುರು 
ಲಿಂಗೈಕ್ಕರಾಗಿರುವುದು ನಾಡಿಗೆ ನಾಡನ್ನೇ ಶೋಕದಲ್ಲಿ ಮುಳುಗಿಸಿದೆ. ಅವರ 

ಆಧ್ಯಾತ್ಸ್ನದ ದಾರಿ ಸರ್ವಕಾಲಕ್ಕೂ ಆದರ್ಶಪ್ರಾಯವಾದುದು. 
-ಶ್ರೀ ಶಿವಮೂರ್ತಿ ಮುರುಘಾ ಶರಣರು, ಚಿತ್ರದುರ್ಗ 


2 ಉದಯಸೌರಭ 


ವೈಚಾರಿಕ ಆಧ್ಯಾತ್ಮಿಕ ಕ್ರಾಂತಿಕಾರ 


ಶಿವಕುಮಾರ ಶ್ರೀಗಳು ಅಮರಾಗಿದ್ದಾರೆ. ಅವರ ವೈಚಾರಿಕ, ಆಧ್ಯಾತ್ಮಿಕ 
ಕ್ರಾಂತಿ ಮುಂದೆಯೂ ನಡೆದುಕೊಂಡು ಹೋಗುತ್ತದೆ. ಅವರು 
ಹೇಳಿಕೊಟ್ಟಿರುವ ಶಿವಮಾರ್ಗ ಆದರ್ಶನೀಯ. ಅವರ ಆಶೀರ್ವಾದ 

ಮುಂದೆಯೂ ಜನರಿಗೆ ಹೀಗೆಯೇ ಸಿಗಲಿದೆ ಎಂದು ಭಾವಿಸುತ್ತೇನೆ. 
-ಶ್ರೀ ಶ್ರೀ ರವಿಶಂಕರ್‌ ಗುರೂಜೆ, ಆರ್ಟ್‌ ಆಫ್‌ ಲಿವಿಂಗ್‌ 


ನಂಬಿಕೆಗೆ ಅನುಗುಣವಾಗಿ ಬದುಕಿದರು 


ತುಮಕೂರು ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ 
ತಮ್ಮ ಬಾಳನ್ನು ಸಾರ್ಥಕವಾಗಿ ಪೂರೈಸಿದ್ದಾರೆ. ಆತ್ಮಕಲ್ಯಾಣ ಮತ್ತು 
ಸಮಾಜೋನ್ಸತಿಗಾಗಿಯೇ ದೇಹವನ್ನು ಬಳಸಬೇಕು ಎನ್ನುವ ಭಾರತೀಯ 
ನಂಬಿಕೆಗೆ ಅನುಗುಣವಾಗಿ ಬದುಕಿ ಮಾದರಿಯಾದರು. ಲಕ್ಷಾಂತರ 
ವಿದ್ಯಾರ್ಥಿಗಳು ಸಿದ್ದಗಂಗಾ ಮಠದಲ್ಲಿ ಶಿಕ್ಷಣ ಪಡೆದು ತಮ್ಮ ಬಾಳಿನಲ್ಲಿ 

ಬದಲಾವಣೆ ಕಂಡರು. 
-ಡಾ. ಡಿ. ವೀರೇಂದ್ರ ಹೆಗ್ಗಡೆ, ಧರ್ಮಸ್ಥಳದ ಧರ್ಮಾಧಿಕಾರಿ 


ಡಾ. ಶಿವಕುಮಾರ ಸ್ವಾಮಿಗಳು ಬಡವರು ಮತ್ತು ದುರ್ಬಲರಿಗಾಗಿ 
ಬದುಕಿದರು. ಬಡತನ, ಹಸಿವು ಮತ್ತು ಸಾಮಾಜಿಕ ಅಸಮಾನತೆ ತೊಡೆದು 
ಹಾಕಲು ಬದುಕನ್ನೇ ಮೀಸಲಿಟ್ಟಿದ್ದರು. 

-ನರೇಂದ್ರ ಮೋದಿ, ಪ್ರಧಾನಿ 


ಕಾಯಕಯೋಗಿಯ ಕಣ್ಮರೆ 


ಸಿದ್ದಗಂಗೆಯ ಶಿವಕುಮಾರ ಶ್ರೀಗಳು ಈ ಜಗತ್ತು ಕಂಡ ಜ್ಞಾನ ಭಂಡಾರ, 

ಕಾಯಕಯೋಗಿ ಈ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡಿದ್ದಾರೆ. 

ಅವರ ಆದರ್ಶ ನಮ್ಮೊಡನೆ ಎಂದೆಂದಿಗೂ ಅಜರಾಮರವಾಗಿರುತ್ತದೆ. 
-ಎಚ್‌.ಡಿ. ದೇವೇಗೌಡ, ಮಾಜಿ ಪಧಾನಿ 


ಆಧ್ಯಾತ್ಮಿಕ ಶೂನ್ಯ 
ಸಿದ್ದಗಂಗಾ ಮಠದ ಶ್ರೀಗಳು ಎಲ್ಲ ಧರ್ಮದವರು ಹಾಗೂ ಸಮುದಾಯದವರಿಂದ 
ಗೌರವಿಸಲ್ಪಡುತ್ತಿದ್ದ ಸಂತ. ಅವರ ನಿರ್ಗಮನ ದೊಡ್ಡದೊಂದು ಆಧ್ಯಾತ್ಮಿಕ ಶೂನ್ಯ ವನ್ನು 
ಹುಟ್ಟುಹಾಕಿದೆ. ಅವರ ಭಕ್ತರಿಗೆ ಶ್ರೀಗಳ ನಿರ್ಗಮನ ಸಹಿಸುವ ಶಕ್ತಿ ಬರಲಿ. 
-ರಾಹುಲ್‌ ಗಾಂಧಿ, ಕಾಂಗೆಸ್‌ ರಾಷ್ಟ್ರಾಧ್ಯಕ್ಷ 

"ನಡೆದಾಡುವ ದೇವರು' ಎಂದೇ ಹೆಸರಾಗಿದ್ದ ಶ್ರೀಗಳು ತ್ರಿವಿಧ 
ದಾಸೋಹದಿಂದ ಲಕ್ಷಾಂತರ ಮಕ್ಕಳ ಬಾಳು ಜೆಳಗಿದರು. ದೇಶ, ಭಾಷೆ 
ಜಾತಿ, ಧರ್ಮಗಳ ಎಲ್ಲೆ ಮೀರಿ ಸರ್ವರಿಗೂ ಮಾದರಿಯಾಗಿದ್ದರು. 

-ಎಚ್‌.ಡಿ. ಕುಮಾರಸ್ವಾಮಿ, ಮುಖ್ಯಮಂತ್ರಿ 


ಸಮಾಜಕ್ಕೆ ಶಾಶ್ವತ ದಾರಿದೀಪ 
ಗಾಂಧೀಜಿಯವರ "ನನ್ನ ಜೀವನವೇ ನನ್ನ ಸಂದೇಶ”ಎನ್ನುವಂತೆ ಬದುಕಿದ ಶ್ರೀಗಳು 
ಕಾಯಕ ಯೋಗಿಯಾಗಿ ಬಸವಣ್ಣನವರ ಆದರ್ಶಗಳನ್ನು ಸ್ಪತಃ ಮೈಗೂಡಿಸಿಕೊಂಡಿದ್ದರು. 
ಅವರು ಲಿಂಗೈಕ್ಯರಾಗಿದ್ದರೂ ಅವರ ಬದುಕಿನ ದಾರಿ ಶಾಶ್ವತವಾಗಿ ಸಮಾಜಕ್ಕೆ 
ದಾರಿದೀಪವಾಗಿ ಉಳಿಯಲಿದೆ -ಬಿ.ಎಸ್‌. ಯಡಿಯೂರಪ್ಪ ಬಿಜಿಪಿ ರಾಜ್ಯಾಧ್ಯಕ್ಷ 


ನುಡಿದಂತೆ ನಡೆದರು 
ಶ್ರೀಗಳು ಎಂದೂ ಹೆಚ್ಚು ಮಾತನಾಡಿದವರಲ್ಲ, ಮಾತಿಗಿಂತ ಮೌನದಲ್ಲಿಯೇ 
ಸಾಧನೆ ಮಾಡಿದವರು. ಅವರು ನುಡಿದಂತೆಯೇ ನಡೆದವರು. ಅವರಿಗೆ ಅವರೇ 
ಸಾಟಿ ಹೊರತು ಆ ಸ್ಥಾನದಲ್ಲಿ ಇನ್ನೊಬ್ಬರನ್ನು ಊಹಿಸುವುದು ಕಷ್ಟ. 
ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ 


ಉದಯಭಾನು ವಿಜ್ಞಾನ- 
ತಂತಜ್ಞಾನ ಅಧ್ಯಯನಾಂಗದ 
ಗೌ ಡೀನ್‌ ಡಾ. ವೈ.ಸಿ. ಕಮಲಾ 
ಅವರಿಗೆ ಪರಮಹೂಜ್ಯರಿಂದ 
ಆಶೀರ್ವಾದ 


ಶ್ರೀ ಮಠ ಮತ್ತು ಶೀಗಳು-ನೆನಪಿನ ಮೆರವಣಿಗೆ 


ತುಮಕೂರಿನ ಮಂಡಿ ವರ್ತಕರಾಗಿದ್ದ ದಿವಂಗತ ಶಂಕರಪ್ಪನವರು 
ಸುಮಾರು 1950ರ ದಶಕದಲ್ಲಿ, ಒಂದು ದಿನ ಶ್ರೀ ಮಠಕ್ಕೆ ತೆರಳಿ 
ಶ್ರೀಗಳೊಂದಿಗೆ ಉಭಯ ಕುಶಲೋಪರಿಯ ನಂತರ, ಬುದ್ದಿ ನಮ್ಮ ತಂಗಿಗೆ 
(ಪಾರ್ವತಮ್ಮ) ಗಂಡು ನೋಡುತ್ತಿದ್ದೇನೆ ಎಂದು ಹೇಳಿದರು. ಆಗ ಶ್ರೀಗಳು, 
ಮಠದ ಭಕ್ತರೂ ಶ್ರೀಗಳ ಆಪ್ತರೂ ಆಗಿದ್ದ ಚನ್ನಪ್ಪ ಎರೇಸೀಮೆಯವರ 
ಹೆಸರನ್ನು ಸೂಚಿಸಿ, ಆತ ನಿಮ್ಮ ತಂಗಿಗೆ ಸೂಕ್ತ "ವರ' ಆಗಬಲ್ಲ ಎಂಬ 
ಸಲಹೆಯನ್ನಿತ್ತರು. ಶ್ರೀಗಳು ಸೂಚಿಸಿದರು ಎಂದ ಮೇಲೆ ಆತ ಸೂಕ್ತ 
"'ವರನೇ' ಆಗಿರಬೇಕು ಎಂಬ ತೀರ್ಮಾನಕ್ಕೆ ಬಂದ ಕುಟುಂಬವರ್ಗ 
ಚನ್ನಪ್ಪನವರನ್ನು ತಮ್ಮ ಮನೆಯ ಅಳಿಯನನ್ನಾಗಿಸಿಕೊಳ್ಳುವ ತೀರ್ಮಾನಕ್ಕೆ 
ಬಂದರು. ಹೀಗೆ ಉತ್ತರ ಕರ್ನಾಟಕ ಮೂಲದ ನನ್ನ ತಂದೆ ಚನ್ನಪ್ಪನವರು 
ಹಾಗೂ ಮೈಸೂರು ಸೀಮೆಯ ನನ್ನ ತಾಯಿ ಪಾರ್ವತಮ್ಮನವರ ಮದುವೆ 
ಶ್ರೀಗಳ ಸಲಹೆ ಸೂಚನೆಯ ಮೇರೆಗೆ ನಡೆದದ್ದು. ಅನಂತರ ಅವರಿಗೆ ಏಳು 
ಜನ ಮಕ್ಕಳೂ, ಹದಿನಾಲ್ಕು ಮೊಮ್ಮಕ್ಕಳೂ ಅಷ್ಟೇ ಸಂಖ್ಯೆಯ ಮರಿ ಮಕ್ಕಳೂ 
ಆಗಿ ಅವರಿಬ್ಬರೂ ಕೈಲಾಸವಾಸಿಗಳಾದರು. 


ಆಗಿನ ಅಖಂಡ ಧಾರವಾಡದ ವಿದ್ಭುತ್‌-ನೀರು ಎರಡೂ ಇಲ್ಲದ ಸಣ್ಣ 
ಹಳ್ಳಿ "ಹರವಿ ಅಲ್ಲಿನ ಪ್ರತಿಭಾವಂತ ಬಾಲಕ ಚನ್ನಪ್ಪ ತನ್ನ ಸ್ವಯಂ 
ಪರಿಶ್ರಮದಿಂದ "ಶಿಕ್ಷಣವನ್ನು ಪಡೆಯುತ್ತಿರುವಾಗ' ಕಡು ಕಷ್ಟದಲ್ಲಿ ಅನೇಕ 
ಕಷ್ಟನಷ್ಟಗಳಿಗೆ ತುಮಕೂರಿನ ಸಿದ್ದಗಂಗಾ ಮಠದ ಶ್ರೀ ಶಿವಕುಮಾರ 
ಸ್ಪಾಮಿಗಳನ್ನು ಸಂಪರ್ಕಿಸುವಂತೆ ಹಿತೈಷಿಗಳು ಚನ್ನಪುನವರಿಗೆ ತಿಳಿಸಿದರು. 
ತಮ್ಮ ಸ್ಥಿತಿಯನ್ನು ವಿವರಿಸಿ 1944ರ ಅಕ್ಟೋಬರ್‌ ಮೊದಲ ವಾರದಲ್ಲಿ 
ಚನ್ನಪ್ಪನವರು ಬರೆದ ಪತ್ರಕ್ಕೆ ಮಠದಿಂದ ನಂ. 413/44-45 ಸಂಖ್ಯೆಯ 
ದಿನಾಂಕ 9-10-1944ರಲ್ಲಿ ಬರೆದ ಉತ್ತರ ಚನ್ನಪ್ಪನವರ ಕೈಸೇರಿತು. ಆ 
ಪತ್ರದ ಒಕ್ಕಣೆಯಲ್ಲಿ ಸ್ಥಾಮಿಗಳು ಬರೆದ ಕೆಲವು ಸಾಲುಗಳು ಹೀಗಿವೆ. ".... 
ಶ್ರಮವಹಿಸಿ ವ್ಯಾಸಂಗ ಮಾಡಿ ಮುಂದುವರಿಯಲಪೇಕ್ಷೆಯುಳ್ಳವರಿಗೆ 
ಅನುಕೂಲ ಅಭಾವವೂ, ಸಮಸ್ತ ಅನುಕೂಲಗಳೂ ಇರುವವರಿಗೆ 
ವ್ಯಾಸಂಗದಲ್ಲಿ ಉದಾಸೀನತೆಯೂ ಸಾಮಾನ್ಯವಾಗಿ ತೋರಿಬರುತ್ತದೆ. 
ತೊಂದರೆಗಳು ಬಂದರೂ, ಅಭ್ಯಾಸವನ್ನು ಮಾಡಬೇಕೆಂಬ ದೃಢ 
ಸಂಕಲ್ಲದಿಂದ ನಿಮ್ಮ ಉದ್ದೇಶ ಸಾಧನೆಯಲ್ಲಿ ನಿರತರಾಗಿರುವ 
ಸಂಗತಿಯನ್ನು ತಿಳಿದು ತುಂಬಾ ಸಂತೋಷವಾಗುತ್ತದೆ.” 


"... ಈಗುಂಟಾದ ವಿಷಮ ಪರಿಸ್ಥಿತಿಯಿಂದ ನಮ್ಮ ಪ್ರದೇಶದಲ್ಲಿ ಆಹಾರ 
ಸಮಸ್ಯೆ ಕಠಿಣವಾಗಿರುತ್ತದೆ. ಆಹಾರ ಸಾಮಗಿಗಳು ದೊರಕುವುದು ತುಂಬು 
ಪ್ರಯಾಸಕರವಾಗಿರುತ್ತೆ. ಬಹಳ ಕಷ್ಟದಿಂದ ಸಂಸ್ಥೆ ನಡೆಸುತ್ತಿರುವುದಾಗಿದೆ. 
ಆದರೂ ನಿಮ್ಮ ಅಸಹಾಯಕ ಸ್ಥಿತಿಯನ್ನು ತಿಳಿದು ಸಹಾಯ ಮಾಡ 


ಬಯಸುತ್ತೇವೆ. ಈ ವರ್ಷ ಅಲ್ಲಿಯೇ ನಿರ್ವಾಹ ಮಾಡಿ ಮುಂದಿನ ಸಂವತ್ಸರ 
ಕಾಲದಲ್ಲಿ ಬರಬಹುದು. ಅಲ್ಲಿ ನಿರ್ವಹಿಸುವುದು ಅಸಾಧ್ಯವಾಗಿದ್ದರೆ, 
ಬದಲಾಯಿಸಿಕೊಂಡು ಬರಬಹುದು ಬಾಹುಳ್ಯ ಅನಾವಶ್ಯಕ. 

ಇತ್ಯಾ ಶಿಷ್ಯಃ 

ಶ್ರೀ ಶಿವಕುಮಾರ ಸ್ವಾಮಿಗಳು 

ಸ್ಪಾಮೀಜಿಯವರು ಶಿಷ್ಕ್ಠನ ಪತ್ರವನ್ನು ಸಂಪೂರ್ಣ ಅವಲೋಕಿಸಿ 

ಆತನ ಆದ್ಯತೆಯನ್ನು ಪ್ರತಿಭೆಯನ್ನು ಗಮನಿಸಿರುವುದು ವಿದ್ಯಾರ್ಥಿಗಳ ಒಟ್ಟಾರೆ 

ಮನೋಭಾವದ ಗಹಿಕೆ ಮಠದ ಪರಿಸ್ಥಿತಿ ಈ ಎಲ್ಲದರ ನಡುವೆಯೂ 

ಅವಶ್ಯವಿದ್ದರೆ ಬನ್ನಿ ಎಂಬ ಅಂತಃಕರಣ ವ್ಯಕ್ತವಾಗಿರುವುದು ಎದ್ದು ಕಾಣುತ್ತದೆ. 
ಇದಿಷ್ಟೇ ಅಲ್ಲದೆ ಶ್ರೀಗಳ “ಕನ್ನಡ” ಸಂಪತ್ತಿನ ಪರಿಚಯವೂ ಆಗುವುದು. 


ಈ ಪತ್ರದನ್ನ್ವಯ 1945ರ ಮೇ ತಿಂಗಳ ಕೊನೆಯವಾರ ಮಠಕ್ಕೆ 
ಬಂದಿಳಿದ ಚನ್ನಪುನವರನ್ನು “ಯಾವ ಊರು. ಎಲ್ಲಿಂದ ಬಂದಿರಿ?” ಎಂದು 
ಬಹುವಚನದಲ್ಲಿ ವಿಚಾರಿಸಿದ್ದನ್ನು ದಾಖಲಿಸುವ ಅವರು, ತಮ್ಮ ಪತ್ರ 
ಸಂಭಾಷಣೆಯ ಮೂಲಕ ನಡೆದುದನ್ನು ವಿವರಿಸಿ ಶ್ರೀಗಳು ಬರೆದ 
ಪತ್ರವನ್ನು ಅವರ ಕೈಗಿಟ್ಟಾಗ ಶ್ರೀಗಳು ನಕ್ಕು ಊಟೋಪಚಾರದ ವ್ಯವಸ್ಥೆ 
ಮಾಡಲು ತಿಳಿಸಿದರು. "ಆ ಕ್ಷಣದಿಂದಲೇ ನಾನು ಶ್ರೀಮಠದ ವಿದ್ಯಾರ್ಥಿ 
ಯಾಗಿಬಿಟ್ಟೆ. ಅರ್ಜಿಯಿಲ್ಲ, ಮೀಟಿಂಗ್‌ ಇಲ್ಲ. ಆಮೇಲೆ ತಿಳಿಯಿತು ನನ್ನಂತೆ 
ಅನೇಕ ವಿದ್ಯಾರ್ಥಿಗಳು ಲೆಕ್ಕವಲ್ಲದಂತೆ ಊಟ ಮಾಡಿಕೊಂಡು ವಿವಿಧ 
ವಿದ್ಯಾ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದು”. "ನನ್ನಕಥೆ' ಎಂಬ 
ಪುಸ್ತಕದಲ್ಲಿ ದಾಖಲಿಸುವ ಚನ್ನಪ್ಪನವರು ಮುಂದುವರಿದು ಹೇಳುತ್ತಾರೆ. 
"ನಾನು ಈ ಪೂರ್ವದಲ್ಲಿ ಅನೇಕ ಮಠ ಮಾನ್ಯಗಳ ಪರಿಚಯ ಮಾಡಿ 
ಕೊಂಡವನು. ಆದರೆ ಸಿದ್ದಗಂಗಾ ಮಠದ ನಡವಳಿಯನ್ನು ಹೋಲುವ 
ಇನ್ನೊಂದು ಮಠವನ್ನು ನಾಕಾಣೆ” ಈ ಪರಿಸ್ಥಿತಿ ಈಗಲೂ (ಅಲ್ಪಸ್ವಲ್ಪ 
ಬದಲಾವಣೆಗಳೊಂದಿಗೆ) ಮುಂದುವರಿದಿರುವುದನ್ನು ಗಮನಿಸಿದಾಗ ಅದೆಷ್ಟು 
ಜನರ ಮನಸಿಗೆ ಶ್ರೀಮಠ ನೆಮ್ಮದಿಯ, ಸುಭದ್ರತೆಯ, ಪೋಷಕತನದ 
ಭಾವವನ್ನು ಒದಗಿಸಿದೆ. ಮನುಷ್ಯ ಇನ್ನೊಬ್ಬ ಮನುಷ್ಯನ ಸುಪ್ತಪಜ್ಞೆಯನ್ನು 
ಜಾಗೃತಗೊಳಿಸುವಲ್ಲಿ ಅನ್ನ - ಆಶ್ರಯ ಶಿಕ್ಷೂ ಒದಗಿಸುವ 
ಮಹಾಮನೆಯಾಗಿ ಸಿದ್ದಗಂಗಾ ಮಠ ಕಂಗೊಳಿಸುತ್ತಿದೆ. 


ಹೀಗೆ 1945ರಲ್ಲಿ ವಿದ್ಯಾರ್ಥಿಯಾಗಿ ಶ್ರೀಮಠವನ್ನು ಸೇರಿದ ಚನ್ನಪ್ಪ 
ನವರು ಶ್ರೀ ಶಿವಕುಮಾರ ಸ್ಥಾಮಿಗಳ ಹೃನ್ನನ ಮೆಚ್ಚಿದ ಶಿಷ್ಯನಾಗಿ, ಮಠದ 
ಎಲ್ಲ ರೀತಿಯ ಕೆಲಸಗಳಲ್ಲೂ ತನ್ನನ್ನು ತೊಡಗಿಸಿಕೊಂಡು ತನ್ನ ಕೊನೆಯ 
ಉಸಿರಿರುವ ತನಕವೂ ಅದರಲ್ಲಿ ಬೆರೆತು ಹೋದದ್ದು ಇತಿಹಾಸ. 


"ಹೂವಿನಿಂದ ನಾರೂ ಸ್ಪರ್ಗಕ್ಕೆ' ಎಂಬ ಗಾದೆಯಂತೆ ನಾವು ಅವರ 
ಮಕ್ಕಳೂ ತುಮಕೂರಿನ ಶ್ರೀ ಟಿ.ಎನ್‌. ಗಂಗಣ್ಣ ಶೀ ಟಿ.ಎನ್‌. ಕೆಂಪುಹೊನ್ನಯ್ಯ 
ನವರ ವಿಸ್ತಾರ ಕುಟುಂಬದ ಮೊಮ್ಮಕ್ಕಳೂ ಆದ ಕಾರಣದಿಂದಾಗಿ 
ಶ್ರೀ ಮಠವನ್ನು ಒಳ-ಹೊರಗಿನಿಂದ ನೋಡಲು ಸಾಧ್ಯವಾದದ್ದು ನಮ್ಮ 
ಸುಕೃತವಪ್ಟೆ 


ಬಾಲ್ಕದಲ್ಲಿ ಎಲ್ಲರಂತೆಯೇ ಚಟುವಟಿಕೆಯಿಂದ ಕೂಡಿದ ತುಂಟ 
ಹುಡುಗನಾಗಿದ್ದ ಶಿವಣ್ಣ (ಶ್ರೀಗಳ ಪೂರ್ವಾಶ್ರಮದ ಹೆಸರು) ತನ್ನ ತಾಯಿ 
ಗಂಗಮ್ಮನವರ ಅಕಾಲಿಕ ನಿಧನದಿಂದಾಗಿ ರುರ್ಜರಿತರಾದರು. ಇವರನ್ನು 
ನೋಡಿಕೊಳ್ಳುವುದು ಕಷ್ಟವೆನಿಸಿದಾಗ ಅವರ ತಂದೆ ಹೊನ್ನಪ್ಪನವರು, 
ತುಮಕೂರಿನ ನಾಗವಲ್ಲಿ ಗ್ರಾಮದಲ್ಲಿದ್ದ ತಮ್ಮ ಮಗಳು ಗೌರಮ್ಮನವರ 
ಮನೆಗೆ ಕಳುಹಿಸಿಕೊಟ್ಟರು. ನಾಗವಲ್ಲಿಯ ಎ.ವಿ. ಶಾಲೆಯಲ್ಲಿ ಪ್ರಾಥಮಿಕ 
ಶಿಕ್ಷಣ ಮುಂದುವರಿಸಿದ ಶ್ರೀಗಳು, ಅಲ್ಲಿನ ಎಲ್ಲರಿಗೂ ಪ್ರಿಯವೆನಿಸುವಂತೆ 
ಬೆಳೆದರು. ಮುದ್ದುಹೊನ್ನಪ್ತ ಗಂಗಣ್ಣ ಕೆಂಪುಹೊನ್ನಯ್ಯ ಹಾಗೂ 
ವಿಶೇಷವಾಗಿ ಬಳೆಗೆರೆಯ ಬೋರೇಗೌಡರು ಅವರ ಒರಗೆಯ ಗೆಳೆಯರು 


ಉದಯಸೌರಭ ಕ 


ಮುಂದೆ ಅವರು ದೀಕ್ಷೆ ಸ್ಪೀಕರಿಸಿ ಸ್ವಾಮಿಗಳಾದ ನಂತರ ಈ ಎಲ್ಲರ ಮನೆಯ 
ಮಕ್ಕಳು, ಮೊಮ್ಮಕ್ಕಳ ಗೃಹಪ್ರವೇಶ, ನಾಮಕರಣ, ದೇವತಾಕಾರ್ಯ ಮತ್ತಿತರ 
ಅನೇಕ ಶುಭ ಸಂದರ್ಭಗಳಲ್ಲಿ "ಶಿವಪೂಜೆ'ಗೆ ಶ್ರೀಗಳಿಗೇ ಭಿನ್ನವಿಸಲಾಗುತ್ತಿತ್ತು. 
ಅವುಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಹತ್ತಿರದಿಂದ 
ವೀಕ್ಷಿಸುವ ಸೌಭಾಗ್ಯ ನಮ್ಮದಾಗುತ್ತಿತ್ತು. ಸ್ವಾಮಿಗಳ ಪೂಜೆ ಎಂದರೆ ಒಳ್ಳೆಯ 
ಮೃಷ್ಠಾನ್ನ ಭೋಜನ ಎಂಬುದಷ್ಟೇ ಮಕ್ಕಳಾದ ನಮಗೆ ಆಕರ್ಷಣೆ 
ಯಾಗುತ್ತಿತ್ತು ಅವರು ತನ್ನಯರಾಗಿ ಪೂಜೆ ಮಾಡುತ್ತಾ ಕುಳಿತರೆ, ಅಯ್ಯೋ 
ಬೇಗ ಮುಗಿಯಬಾರದೆ ಎಂದು ಒಳಗೊಳಗೇ ನಮಗೆ ಅನಿಸುತ್ತಿತ್ತು ಮುಂದೆ 
ಹೈಸ್ಕೂಲಿಗೆ ಬಂದಾಗ ಒಮ್ಮೆ ಬೆಂಗಳೂರಿನ ಮನೆಯೊಂದರಲ್ಲಿ ಶ್ರೀಗಳು 
ಹೂಜೆಗೆ ಕುಳಿತಾಗ ನಾನು ತೊಂಡಿಗೆರೆಯ ಸಿದ್ದವೀರಪ್ಪನವರ ಮಗಳ 
ಮುಂದೆ (ಚಿತ್ರನಟ ಟಿ.ಎಸ್‌. ಲೋಹಿತಾಶ್ವ ಅವರ ಅಕ್ಕ) ಪೂಜೆ ಸ್ವಲ್ಲ 
ಮೊಟಕುಗೊಳಿಸಿ ಮುಗಿಸಿದರೆ ಒಳ್ಳೆಯದು ಎಂದು ಹೇಳುತ್ತಿದ್ದಾಗ, "ಕಮಲಾ 
ಇಂಥ ದೇವರನ್ನು ಮತ್ತೆಲ್ಲಾದರೂ ನೋಡಲು ಸಾಧ್ಯವೇ?' ಎಂದು 
ಹೇಳಿದುದರ ಅರ್ಥ ನನಗೆ ದಿನಗಳೆದಂತೆ ತಿಳಿಯಿತು. 


ಶ್ರೀಮಠಕ್ಕೂ ನಮ್ಮ ಮನೆಗೂ ಸಂಬಂಧ ಸ್ಪಲ್ಪ ಹತ್ತಿರದ್ದು ಎಂದು ನನಗೆ 
ಏಳು ವರ್ಷಕ್ಕೆ ತಿಳಿಯತೊಡಗಿತು. 1974ರ ಜೂನ್‌ ತಿಂಗಳಿನಲ್ಲಿ ನನ್ನ 
ಅಕ್ಕಂದಿರಾದ ಶ್ರೀಮತಿ ರಾಜೇಶ್ವರಿ ತುಳಜಪ್ಪ ಹಾಗೂ ಶ್ರೀಮತಿ ಸಂಗಮೇಶ್ವರಿ 
ಪುಟ್ಟರೇವಣ್ಣನವರ ವಿವಾಹ ಮಹೋತ್ಸವ ನಡೆದದ್ದು ಶ್ರೀಮಠದ ಸಮುದಾಯ 
ಭವನದಲ್ಲಿಯೇ. ಆಗ ನಮ್ಮ ವಾಸ್ತವ್ಯ ಶ್ರೀ ಟಿ.ಎನ್‌. ಕೆಂಪಹೊನ್ನಯ್ಯನವರ 
ಅತಿಥಿ ಗೃಹದಲ್ಲಿಯೇ ಆಗಿತ್ತು. ಅತಿಥಿ ಗೃಹ ಶ್ರೀಗಳು ವಾಸಿಸುವ ಹಳೆಮಠದ 
ಹಿಂಭಾಗದಲ್ಲಿಯೇ ಇದೆ. ಅಲ್ಲೆಲ್ಲಾ ಓಡಾಡಿದ್ದು, ಆಟವಾಡಿದ್ದು, ಮದುವೆ 
ಮನೆಗೆ ಮಾಡಿಸುವ ಒಣಗಿದ ಮಾವಿನಕಾಯಿಯ ಉಪ್ಪಿನಕಾಯಿ, ಹಪ್ಪಳ, 
ಸಂಡಿಗೆ ಎಲ್ಲವನ್ನೂ ಹೇರಿಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆ 
ಎಸ್‌.ವಿ.ಎನ್‌.ಬಸ್‌ನಲ್ಲಿ ಹೊರಟು ಸಂಜೆ ನಾಲ್ಕು ಗಂಟಿಗೆ ಮಠ ತಲುಪಿದ್ದು 
ಎಲ್ಲವೂ ಅವಿಸ್ಮರಣೀಯ ನೆನಪುಗಳೇ. 


ಶ್ರೀಮಠದ ಬೆಳವಣಿಗೆಯ ಜೊತೆ ಜೊತೆಗೇ ಅಪ್ಪಾಜಿಯವರ 
ಸಂಪರ್ಕವೂ ಮಠದೊಂದಿಗೆ ಗಾಢವಾಗತೊಡಗಿತು. ಹಳೆಯ ವಿದ್ಯಾರ್ಥಿಗಳ 
ಸಂಘ, ಆಡಳಿತ ಮಂಡಳಿ ಸದಸ್ಯ, ಸಿದ್ಧಗಂಗಾ ಮಾಸ ಪತ್ರಿಕೆಯ ಪ್ರಧಾನ 
ಸಂಪಾದಕ, ಕನ್ನಡ ಪಂಡಿತ ತರಗತಿಗೆ ಪಾಠ ಹೇಳುವುದು ಮುಂತಾದ 
ಶ್ರೀಮಠಕ್ಕೆ ಸಂಬಂಧಿಸಿದ ಅನೇಕ ಚಟುವಟಿಕೆಗಳಲ್ಲಿ ಅಪ್ಪಾಜಿ ತೊಡಗಿಸಿ 
ಕೊಂಡರು. ಅವರ ಮೂಲಕ ಮಠದ ಚಟುವಟಿಕೆಯ ಪರಿಚಯ 
ಮನೆಯಲ್ಲಿ ನಮಗಾಗುತ್ತಿತ್ತು. 


1970-90ರ ದಶಕದ ಇಂಜಿನಿಯರಿಂಗ್‌ ಮತ್ತು ಮೆಡಿಕಲ್‌ ಅಧ್ಯಯನಕ್ಕೆ 
ಅತೀ ಹೆಚ್ಚು ಬೇಡಿಕೆ ಇದ್ದ ಕಾಲ. ಆಗ ಎಸ್‌.ಪಿ.ಟಿ. ಇಂಜಿನಿಯರಿಂಗ್‌ 
ಕಾಲೇಜಿನಲ್ಲಿ ಸ್ವಾಮೀಜಿಗೆ ಹೇಳಿ ನಮಗೊಂದು ಸೀಟುಕೊಡಿಸಿ ಎಂದು ಕೇಳಿ 
ಕೊಂಡು ಮನೆಗೆ ಬರುತ್ತಿದ್ದವರ ಸಂಖ್ಯೆ ಅಪಾರ, ಅವರಿಗೆಲ್ಲಾ ಅಪ್ಪಾಜಿ 
ಯವರು, ಶ್ರೀಗಳು ಹೇಳಿದವರಿಗೆಲ್ಲ ಸೀಟು ಕೊಡುವುದಿಲ್ಲ. ನೀವೇ ಶ್ರೀಮಠಕ್ಕೆ 
ತೆರಳಿ ಅವರನ್ನು ವಿನಂತಿಸಿಕೊಳ್ಳಿ ಎಂದು ಹೇಳಿ ಕಳುಹಿಸುವಷ್ಪರಲ್ಲಿ ಅವರಿಗೆ 
ಸಾಕು ಬೇಕಾಗುತ್ತಿತ್ತು. ಆಗೆಲ್ಲಾ ಅಪ್ಪಾಜಿ ನಮಗೊಂದು ಮಾತು ಹೇಳುತ್ತಿದ್ದರು. 
ಸ್ಪಾಮೀಜಿಯವರಿಗೆ ಯಾರು ಎಷ್ಟೇ ಹತ್ತಿರವಿದ್ದು ಏನನ್ನು ಹೇಳಿದರೂ 
ಅದನ್ನು ಕೇಳಿಸಿಕೊಳ್ಳುತ್ತಾರಷ್ನೇ, ಅವರು ಯುಕ್ತಾಯುಕ್ತತೆಯನ್ನು ಯೋಚಿಸಿ 
ತಮಗೆ ಸರಿ ಅನಿಸಿದ ನಿರ್ಧಾರವನ್ನೇ ತೆಗೆದುಕೊಳ್ಳುವುದು, ಅವರು ಹಾಗಿದಿದ್ದ 
ರಿಂದಲೇ ಶ್ರೀಮಠವನ್ನು ಉಳಿಸಿ ಬೆಳೆಸಲು ಸಾಧ್ಯವಾಗಿದ್ದು ಅಲ್ಲವೇ? 

ಈ ಮಠದ ವಿಷಯಗಳು, ಅಲ್ಲಿನ ಪರಿಸರ ನನಗೆ ಮತ್ತಷ್ಟು ಹೆಚ್ಚು 
ಪರಿಚಯವಾದದ್ದು 1980ರ ದಶಕದಲ್ಲಿ, ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ 


1980ರ ಮಾರ್ಚ್‌ ತಿಂಗಳ 2ನೇ ತಾರೀಖಿಗೆ ಶ್ರೀಮಠದ ಅಧ್ಯಕ್ಷರಾಗಿ ಐವತ್ತು 
ವರ್ಷಗಳು ತುಂಬಿತ್ತು. 1981ನೇ ವರ್ಷ ರಾಷ್ಟಮಟ್ಟದಲ್ಲಿ ಸುವರ್ಣ 


4  ಉದಯಸೌರಭ 


ಮಹೋತ್ಸವವನ್ನಾಚರಿಸಲು ಭಕ್ತವೃಂದ ತೀರ್ಮಾನಿಸಿದಾಗ 1978ರಲ್ಲಿ, 
ಶ್ರೀಗಳಿಗೆ ಅರ್ಪಿಸಲು ಅಭಿನಂದನಾ ಗ್ರಂಥವೊಂದನ್ನು ತರಬೇಕೆಂದು 
ನಿಶ್ಚಯಿಸಿದರು. ಶ್ರೀ ಸಿದ್ಧಯ್ಯ ಪುರಾಣಿಕರ ಅಧ್ಯಕ್ಷತೆಯಲ್ಲಿ ರಚಿತವಾದ 
ಸಂಪಾದಕ ಮಂಡಳಿಗೆ ಶ್ರೀ ಚನ್ನಪ್ಪ ಎರೇಸೀಮೆ ಮತ್ತು 
ಶ್ರೀ ಟಿ.ಆರ್‌. ಮಹಾದೇವಯ್ಯ ಸಂಪಾದಕರಾದರು. ಅಭಿನಂದನಾ ಗಂಥಕ್ಕೆ 
'ಸಿದ್ದಗಂಗಾಶ್ರೀ' ಎ೦ದು ಹೆಸರಿಡಲಾಯಿತು. ಕ್ಷೇತ್ರಶ್ರೀ, ದರ್ಶನಶ್ರೀ, ಸಾಹಿತೃಶ್ರೀ 
ಮತ್ತು ಕಲಾಶ್ರೀ ಎಂಬ ನಾಲ್ಕು ವಿಭಾಗಗಳನ್ನುಳ್ಳ ಸು. 1100 ಪುಟಗಳ 
ಬೃಹತ್‌ಗಂಥ ರಚನೆಯಾಯಿತು. ಅತ್ಯುತ್ತಮ ಆಕರ ಮತ್ತು ಪರಿಶೀಲನಾ 
ಪುಸ್ತಕವಾಗಿ "ಸಿದ್ಧಗಂಗಾ ಶ್ರಿ' ರೂಪುಗೊಂಡಿತು. ಇದರ ಬಗ್ಗೆ 
ಶ್ರೀ ಸಿದ್ದಯ್ಧಪುರಾಣಿಕರು "ಅಭಿನಂದನಾ ಗ್ರಂಥಗಳ ಇತಿಹಾಸದಲ್ಲಿಯೇ 
ಒಂದು ವಿಕಮವೆನಿಸಲಿರುವ ಈ ಬೃಹತ್‌ ಸಂಪುಟ ಎಲ್ಲೆಲ್ಲಿ ಎದೆಪಡೆವುದೋ 
ಅಲ್ಲಲ್ಲಿ ಜ್ಞಾನ ದಾಸೋಹ ನಡೆಯಲಿ” ಎಂದು ಹೇಳಿರುವರು. 


ಈ ಪುಸ್ತಕ ರಚನೆಯ ಸಂದರ್ಭದಲ್ಲಿ ಅನೇಕ ಬಾರಿ ಸಣ್ಣಪುಟ್ಟ ಸಭೆಗಳು 
ನಮ್ಮ ಮನೆಯಲ್ಲಿ ನಡೆಯುತ್ತಿದ್ದವು. ಪೋನು ಸಹ ಸರಿಯಾಗಿ ಇಲ್ಲದ ಆ 
ಕಾಲದಲ್ಲಿ ಪತ್ರ ವ್ಯವಹಾರದ ಮುಖಾಂತರ ಎಲ್ಲ ಲೇಖಕ ರೊಂದಿಗೆ 
ಸಂಪರ್ಕದಲ್ಲಿದ್ದು ಲೇಖನ ತರಿಸುವುದು, ಪರಿಷ್ಠರಣೆ, ಅಚ್ಚು ಜೋಡಣೆ 
(ಆಫ್‌ಸೆಟ್‌ ಮುದ್ರಣದ ಕಾಲ) ಪ್ರೂಫ್‌ ತಿದ್ದುವುದು, ಮತ್ತೊಂದು 
ಮಗದೊಂದು ಹೀಗೆ ಸಂಪಾದನೆಯ ಎಲ್ಲ ಮಗ್ಗುಲನ್ನು ಶ್ರೀಗಳು” 
ಪರೋಕ್ಷವಾಗಿ ನನಗೆ ಪರಿಚಯಿಸಿದರು ಎಂದರೆ ತಪ್ಪಾಗಲಾರದು. ಗಂಥ 
ಸಂಪಾದನೆ ಎಂಬುದು ಒಂದು ವಿಭಿನ್ನ ಸೃಜನಶೀಲತೆ ಶ್ರಮ ಮತ್ತು 
ತಾಳ್ಗೆಯನ್ನು ಬೇಡುವ ಕೆಲಸ ಎಂಬ ಸತ್ಯವನ್ನು ಅಂದಿಗೂ ಇಂದಿಗೂ 
ನನಗೆ ಮನವರಿಕೆ ಮಾಡಿಕೊಟ್ಟದ್ದು "ಸಿದ್ಧಗಂಗಾ ಶ್ರೀ'ಗಳೇ. 


1981ರ ಸುವರ್ಣ ಮಹೋತ್ಸವ ಸನಿವೇಶ, ಆಗಿನ ಸಾಹಿತ್ಯ 
ಸಮ್ಮೇಳನಗಳು ಅವುಗಳ ರೂಪುರೇಷೆ, ಅಡುಗೆ ಸಂಬಂಧದ ಚರ್ಚೆ 
ಮನೆಯಲ್ಲಿ ನಿರಂತರವಾಗಿ ನಡೆಯುತ್ತಿದ್ದವು. ಅಂದಿನ ಒಂದು ಸಂದರ್ಭವು 
ಶ್ರೀಗಳ ಉದಾತ್ತತೆಯನ್ನು ನನ್ನ ಕಣ್ಣಿಗೆ ಕಟ್ಟಿದೆ. ಅಡುಗೆ ಮಾಡಿಸುವಾಗ 
ಸುಮಾರು ಐದಾರು ಟನ್ನುಗಳಷ್ಟು ಬೂಂದಿ ಬೇಕಾಗಬಹುದೆಂದು (ನನಗೆ 
ಸರಿಯಾಗಿ ನೆನಪಿಲ್ಲ) ಅಂದಾಜಿಸಿದರು. ಶ್ರೀಗಳು ಅಳತೆಗೆ ಒಂದೂವರೆಯಷ್ಟು 
ಮಾಡಲು ತಿಳಿಸಿದರಂತೆ. ಏಕೆಂದರೆ ಹಳ್ಳಿಗಳಿಂದ ಬರುವ ಕೆಲವರು ತಟ್ಟೆಗೆ 
ನೀಡಿದ ಬೂಂದಿಯನ್ನು ತಮ್ಮ ಟವಲಿನಲ್ಲಿ ಊರಿಗೆ ತೆಗೆದುಕೊಂಡು 
ಹೋಗುವ ವಿಷಯ "ಶೀಗಳಿಗೆ' ಅನುಭವದಿಂದ ತಿಳಿದಿತ್ತು ಹಾಗೆ 
ತೆಗೆದುಕೊಂಡು ಹೋಗುವ ಭಕ್ತನ ಮೇಲೆ ಅವರಿಗೆಂದೂ ಸಿಟ್ಟಿರಲಿಲ್ಲ. 
ಅದನ್ನು ಲೆಕ್ಕ ಹಾಕಿಯೇ ಅವರು ಅಂದಾಜಿಸಿದ ಲೆಕ್ಕಕ್ಕಿಂತ ಒಂದೂವರೆ 
ಪಟ್ಟು ಬೂಂದಿ ಮಾಡಲು ಹೇಳಿದ್ದರು. ತನ್ನ ಮಕ್ಕಳ ಮೇಲಿನ ಪೀತಿಗಲ್ಲವೇ 
ಆತ ತೆಗೆದುಕೊಂಡು ಹೋಗುವುದು? ಎಂಬುದು ಶ್ರೀಗಳ ಅಭಿಮತ. 


1980ರ ದಶಕದ ನಂತರ ಹಲವಾರು ಬಾರಿ ಶ್ರೀಮಠ, ಅವರ ಪೂಜಾ 
ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೆನಾದರೂ, ಬೆಂಗಳೂರಿನ ವಿಜಯನಗರದ 
ಪೈಪ್‌ಲೈನಿನಲ್ಲಿ ಸಣ್ಣ ಮನೆಯೊಂದರಲ್ಲಿ ವಾಸವಿದ್ದಾಗ ಅಲ್ಲಿಗೆ ಶ್ರೀಗಳನ್ನು 
ಪಾದಪೂಜೆಗೆ ಆಹ್ಹಾನಿಸಿದ್ದು ಮತ್ತೊಂದು ಮಜಲು. ಈ ಘಟನೆ 1996ರಲ್ಲಿ 
ಅಕಸ್ಮಾತ್‌ ಆಗಿ ನಡೆದದ್ದು ನಾನು ಬಾಡಿಗೆಗಿದ್ದ ಮನೆಯ ಒಡೆಯ 
ಒಡತಿಯರಾದ ಶ್ರೀ ವೀರಭದ್ರಯ್ಯ ಮತ್ತು ಶ್ರೀಮತಿ ಲಲಿತಮ್ಮನವರ ಮನೆಗೆ 
ಶಿವಪೂಜೆಗೆ ಆಗಮಿಸಿದ್ದ ಶ್ರೀಗಳನ್ನು ಅಲ್ಲಿಯೇ ಭಿನ್ನವಿಸಿದಾಗ ಆ ಕೂಡಲೇ 
ಪಕ್ಕದಲ್ಲಿದ್ದ ನಮ್ಮ ಮನೆಗೂ ಬಿಜಯಂಗೈೈದರು. ಅಷ್ಟರಲ್ಲಿ ಪೂಜಾ 
ಸಾಮಗ್ರಿಯನ್ನು ವ್ಯವಸ್ಥಿತಗೊಳಿಸಿಕೊಂಡು ಪೂಜೆ ಪುನಸ್ವಾರ ಮಾಡಿ 
ಸಂತೋಷಿಸಿದೆ. ಶ್ರೀಗಳೆಂದೂ ಯಾರ ಮನೆಗೂ ಇಲ್ಲವೆಂದವರಲ್ಲ. ಭಕ್ತನ 
ಮನೆ ಯಾವ ಮೂಲೆಯಲ್ಲಿದ್ದರೂ ಸರಿ, ಬರುತ್ತೇನೆಂದ ಮೇಲೆ ಹೋಗಿ 
ಬರುವುದೇ ಸೈ. ಅವರೆಂದೂ ಇಷ್ಟೇ ದಕ್ಷಿಣೆ ಎಂದು ನಿಗದಿ ಮಾಡಿದವರಲ್ಲ. 


ಕೊಟ್ಟರೂ ಸರಿ ಕೊಡದಿದ್ದರೂ ಸರಿ, ಕೊಟ್ಟದ್ದು ಕಾರಿನ ಪೆಟ್ರೋಲಿಗಾದರೂ 
ಸೈ, ಮಠದ ಖಜಾನೆಗಾಗುವಷ್ಟಾದರೂ ಸೈ ಎಲ್ಲ ಭಕ್ತರ ಮನೆಯಲ್ಲೂ 
ಏಕರೂಪದ ಭಕ್ತಿಭಾವ ಭರಿತವಾದ ಪೂಜೆ ಮಾಡುವುದಷ್ಟೇ ಅವರ ಕಾಯಕ. 

1996ರ ನಂತರ 2001ನೇ ವರ್ಷ ನನ್ನ ಅಣ್ಣನವರಾದ ಶ್ರೀ ಶಿವಕುಮಾರ 
(ಶ್ರೀಗಳ ನೆನಪಲ್ಲೇ ಇಟ್ಟಿರುವ ಹೆಸರು) ಅವರ ಮನೆಯ ಗೃಹಪ್ರವೇಶ, 
ಅನಂತರ 2002ರಲ್ಲಿ ಬಸವನಗುಡಿಯ ನಮ್ಮ ಅಪಾರ್ಟ್‌ಮೆಂಟಿಗೆ 
ಆಹ್ಹಾನಿಸಿದಾಗ ಬಹಳ ಸಂತೋಷವಾಗಿ ಬಂದಿದ್ದರು. 

2004ನೇ ವರ್ಷ ನನ್ನ ತಂದೆಯವರು ಹಾಸಿಗೆ ಹಿಡಿದು ಸೆಂಟ್‌ 
ಮಾರ್ಥಾಸ್‌ ಆಸ್ಪತ್ರೆಯಲ್ಲಿ ಮಲಗಿದ್ದರು. ಡಿಸೆಂಬರ್‌ ತಿಂಗಳು ಚಳಿ 
ಅನಾರೋಗ್ಯ ಹೆಚ್ಚಾಗಿ ಆಗಾಗ ಉಸಿರಾಟದ ಸಮಸ್ಯೆ ಮತ್ತಿತರ 
ಸಮಸ್ಯೆಗಳಿಂದ ಕೊನೆಯ ದಿನಗಳನ್ನು ಎಣಿಸುತ್ತಿದ್ದರು. ಶ್ರೀ ಶಿವಕುಮಾರ 
ಸ್ಥಾಮಿಗಳವರಿಗೆ ಶಿಷ್ಠನನ್ನು ನೋಡುವ ಬಯಕೆಯಾಗಿತ್ತು. ಆಸ್ಪತ್ರೆಗೆ 
ಬಿಜಯಂಗೈದರು. ನಾಲ್ಕು ದಿನಗಳಿಂದ ಕಣ್ಣನ್ನು ತೆಗೆಯದ ಅರೆ ಪ್ರಜ್ಞಾವಸ್ಥೆ 
ಯಲ್ಲಿದ್ದ ಚನ್ನಪ್ಪನವರು ಶ್ರೀಗಳು ಬಂದಿದ್ದಾರೆ ಎಂದಾಕ್ಷಣ ದಿಗ್ಗನೆ 
ಕಣ್ಣುಬಿಟ್ಟು ಕೈಯನ್ನೆತ್ತಿ ಮುಗಿದ ದೃಶ್ಯ ನೆನಪಿಸಿಕೊಂಡರೆ ಈಗಲೂ ಮೈ 
ಜುಂ ಎನಿಸುತ್ತದೆ. ಗುರು-ಶಿಷ್ಠರ ಭಾವನಾತ್ಮಕ, ಆಧ್ಯಾತ್ಮಿಕ ಸಂಬಂಧದ 
ಪರಮೋತ್ಕಷ್ಪ ಸನ್ನಿವೇಶ ಅದಾಗಿತ್ತು. ನಾವೆಲ್ಲ ಮೂಕ ಪ್ರೇಕ್ಷಕರಾಗಿದ್ದೆವು. 

2004ರ ನಂತರ ನಮ್ಮ ವಿಸ್ನಠತ ಕುಟುಂಬದ ಹಲವಾರು 
ಕಾರ್ಯಕ್ರಮಗಳಿಗೆ, ಕಲ್ಲಿನಾಥನ ಪ್ಯಾಕ್ಷರಿಗಳ ಪೂಜೆ, ತುಳಜಪ್ಪುನವರ 
ಮನೆ, ವನಜಾಕ್ಷಿ ಸಂಗಮೇಶ್ವರಿಯ ಮನೆಯ ಮದುವೆ, ಶುಭಕಾರ್ಯಗಳಲ್ಲಿ 
ಇತ್ಯಾದಿ ಸಮಾರಂಭಗಳಲ್ಲಿ ಶ್ರೀಗಳವರ ಶಿವಪೂಜೆ ನಡೆಯುತ್ತಿತ್ತು ಇವರ 
ಜೊತೆ ಜೊತೆಗೆ ಶ್ರೀ ಸಿದ್ದಲಿಂಗ ಸ್ವಾಮಿಗಳನ್ನು ಶಿವಪೂಜೆಗೆ 
ಆಹ್ಹಾನಿಸುತ್ತಿದ್ದೆವು. ಇಬ್ಬರೂ ಬಿಜಯಂಗೈದು ಮಠದ ಪರಂಪರೆಯನ್ನು 
ನಮ್ಮ ಕುಟುಂಬಗಳಲ್ಲಿ ಮುನ್ನಡೆಸುತ್ತಿದ್ದರು. 2011ರಲ್ಲಿ ಶ್ರೀ ಸಿದ್ದಲಿಂಗ 
ಸ್ಥಾಮಿಗಳವರನ್ನು ನಮ್ಮ ಬಸವನಗುಡಿಯ ಮನೆಗೆ ಶಿವಪೂಜೆಗೆ 
ಆಹ್ವಾನಿಸಲಾಗಿತ್ತು. ಅವರೂ ಸಹ ಹಿರಿಯ ಶ್ರೀಗಳಷ್ಟೇ ಶ್ರದ್ಧಾಭಕ್ತಿಯಿಂದ 
ಪೂರ್ಣಮಗ್ಗರಾಗಿ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದರು. ಈಗಲೂ 
ಶ್ರೀಮಠದ ಪರಂಪರೆಯನ್ನು ಭಕ್ತಸಮೂಹವನ್ನು ಸಮರ್ಥವಾಗಿ 
ಮುನ್ನಡೆಸುವಲ್ಲಿ ಸರ್ವಶಕ್ಷರಾಗಿದ್ದಾರೆ. 

ಶ್ರೀಗಳೊಂದಿಗೆ ನನ್ನ ನೇರ ಚರ್ಚೆ ಮಾತುಕತೆ ನಡೆದದ್ದು 2017ರ 
ಆಗಸ್ಟ್‌ ತಿಂಗಳಿನಲ್ಲಿ ಆಗ ತುಮಕೂರಿನ ಸಿದ್ದಗಂಗಾ ಕಾಲೇಜು ಮತ್ತು 
ಉದಯಭಾನು ಉನ್ನತ ಅಧ್ಯಯನಾಂಗದ ಸಹಯೋಗದಲ್ಲಿ ಒಂದು 
ದಿನದ ವಿಜ್ಞಾನ ಸಂವಹನೆಯ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. 
ಕಾರ್ಯಕ್ರಮ ಮುಗಿದ ನಂತರ ಶ್ರೀಮಠಕ್ಕೆ ನಮ್ಮೆಲ್ಲರನ್ನೂ ಕರೆದೊಯ್ದ 
ಕಾಲೇಜಿನ ಪಿನ್ನಿಪಾಲ್‌ ಡಾ. ಆನಂದಕುಮಾರಿ ನಮ್ಮನ್ನು ಪರಿಚಯಿಸಿದರು. 
ನಾನು ಕಾರ್ಯಕ್ರಮದ ಬಗ್ಗೆ ಶ್ರೀಗಳಿಗೆ ತಿಳಿಸಿದಾಗ ಕಾರ್ಯಕ್ರಮದ ವಿವರ 


ಕೇಳಿದರು. ಇದು ಹೇಗೆ ದೇಶದ ಪ್ರಗತಿಗೆ ನೆರವಾಗುವುದೆಂದು ವಿವರವಾಗಿ 
ಚರ್ಚಿಸಿದರು. ಅವರ ಸೂಕ್ಷ್ಮದೃಷ್ಟಿ ಅನಾರೋಗ್ಯದಲ್ಲೂ ಒಳ್ಳೆಯದನ್ನು 
ಗುರುತಿಸಿ ಚರ್ಚಿಸುವ ಚೈತನ್ಯಕ್ಕೆ ನಮೋ ಎನ್ನುವುದೊಂದೇ ನಮ್ಮೊಳಿರುವ 
ಭಾವ. ಸುಮಾರು ಐದು-ಹತ್ತು ವರ್ಷಗಳಿಂದೀಚೆಗೆ ಶ್ರೀಗಳ ಆರೋಗ್ಯದ 
ಹಿನ್ನೆಲೆಯಲ್ಲಿ ಅವರಿಗೆ ತೊಂದರೆಯಾಗಬಾರದೆಂಬ ಕಾರಣಕ್ಕೆ ಅವರನ್ನು 
ಕೆಲವು ಕಾರ್ಯಕ್ರಮಗಳಿಗೆ ಕರೆಯದಿದ್ದರೂ ಆ ಎಲ್ಲ ಸಂದರ್ಭದಲ್ಲೂ 
ಶ್ರೀಮಠಕ್ಕೆ ತೆರಳಿ ಆಶೀರ್ವಾದ ಪಡೆದುಬರುವುದು ಎಲ್ಲರ ರೂಢಿ. 

ಶ್ರೀಗಳ ದೇಹಕ್ಕೆ ಅನಾರೋಗ್ಯವಾಗಿದ್ದರೂ ಮನಸ್ಸು ಮಾತ್ರ ಚೈತನ್ಯ 
ಪೂರ್ಣವೇ ಆಗಿತ್ತು ಇದಕ್ಕೊಂದು ನಿದರ್ಶನ ಹೇಳದಿದ್ದರೆ, ಲೇಖನ 
ಅಪೂರ್ಣವಾದೀತು. 2016ರ ಮೇ ತಿಂಗಳಿನಲ್ಲಿ ಅವರು ಪ್ರಾಥಮಿಕ 
ವಿದ್ಯಾಭ್ಯಾಸ ಮಾಡಿದ "ನಾಗವಲ್ಲಿ ಗ್ರಾಮಕ್ಕೆ ಭೇಟಿ ನೀಡುವ ತೀವ್ರ ಬಯಕೆ 
ಶ್ರೀಗಳಿಗಾಯಿತು. ಆಗ ಶ್ರೀಸಿದ್ದಲಿಂಗ ಶ್ರೀಗಳನ್ನು ಕರೆದು ನಾಗವಲ್ಲಿಗೆ 
ಹೋಗಿ ಬರೋಣ ಎಂದು ತಿಳಿಸಿದರು. ಆಗ ಸಿದ್ದಲಿಂಗ ಶ್ರೀಗಳು ಅಲ್ಲಿ 
"ಮರಿ' (ಹೊನ್ನಪ್ಪನವರು) ಯವರ ಮನೆಯ ಗೃಹಪ್ರವೇಶವಿರುವುದಾಗಿ 
ತಿಳಿಸಿದರು. ಆಯಿತು ನಡೆ ಎಂದು ಹೊರಟೇಬಿಟ್ಟರು. ಭಕ್ತರ ಮನೆಗೆ 
ತೆರಳುವುದಕ್ಕೆ ಅವರಿಗೆ ಯಾವ ಸಂಕೋಚವೂ ಇರಲಿಲ್ಲ. ಇತ್ತ 
ಹೊನ್ನಪ್ಪನವರಿಗೋ ಹೇಳಲಸದಳ ಸಂತೋಷ. ಇಷ್ಟವಿದ್ದರೂ ಸಹ 
ಅವರಿಗೆ ತೊಂದರೆಯಾಗಬಾರದೆಂಬ ಕಾರಣಕ್ಕೆ ಗೃಹಪ್ರವೇಶಕ್ಕೆ ಹಿರಿಯ 
ಶ್ರೀಗಳಿಗೆ ಭಿನ್ನಹ ನೀಡಿರಲಿಲ್ಲ. ಆದರೆ ಅವೆಲ್ಲವನ್ನೂ ಮೀರಿ, ಗುರು ಮನೆಗೆ 
ಬಂದದ್ದು ಗುರು-ಶಿಷ್ಯರ ಅಂತಃಕರಣ ಸಂಬಂಧಕ್ಕೊಂದು ನಿದರ್ಶನ. 

ಹುಬ್ಬಳ್ಳಿ ಧಾರವಾಡದ ಪ್ರಯಾಣ ಮಾಡಿದಾಗಲೆಲ್ಲ ವಾಪಾಸು 
ಬರುವಾಗ, ತುಮಕೂರಿನಿಂದ ವಾಪಸ್ಸು ಬರುವಾಗ ಒಮ್ಮೆ ಮಠಕ್ಕೆ ತೆರಳಿ 
ಹಿರಿ-ಕಿರಿಯ ಶ್ರೀಗಳಿಬ್ಬರನ್ನೂ ಭೇಟಿ ಮಾಡುವುದು ಒಂದು ವಾಡಿಕೆ. 
2019ರ ಜನವರಿ 21ರ ಮಧ್ಯಾಹ್ನ ಅವರು ಭೌತಿಕವಾಗಿ ಇನ್ನಿಲ್ಲ ಎಂದಾಗ 
ನೋವಾಯಿತಾದರೂ, ನೂರಾ ಹನ್ನೊಂದು ವರ್ಷ ಹರೆಯದ ಅವರನ್ನು 
ಕಳುಹಿಸಿ ಕೊಡುವುದೂ ಅನಿವಾರ್ಯವಾಗಿತ್ತು. 

ವಿರಕ್ತ ಪರಂಪರೆಯ ಮಠಗಳ ಸಾಲಿಗೆ ಸೇರಿದ ಸಿದ್ಧಗಂಗಾ ಮಠವನ್ನು 
ತಮ್ಮ ಕರ್ಮಭೂಮಿ ಹಾಗೂ ತಪೋಭೂಮಿಯನ್ನಾಗಿಸಿಕೊಂಡು 
ಮನುಕುಲಕ್ಕೆ ಅತ್ಯುತ್ಸಷ್ಟಮಟ್ಟದ ಮಾದರಿ ಎನಿಸಿಕೊಳ್ಳಬಹುದಾದ ರೀತಿಯಲ್ಲಿ 
ಸೇವೆಗೈದು, ಒಂದು ಜೀವ ಸಾರ್ಥಕವಾಗುವ ಬಗೆಯನ್ನು ತೋರಿಸಿ, ಈ 
ಸಮಾಜದ ಆದರ್ಶ ಪ್ರಜ್ಞೆಯಾಗಿ ಬದುಕಿದ ಶ್ರೀಗಳು ಸೂರ್ಯ-ಚಂದರು 
ನೆಲೆಸಿರುವ ತನಕವೂ ನಮ್ಮೆಲ್ಲರೊಳಗೆ ಸಹನೆ-ತಾಳ್ಗ-ಸೇವೆ-ಆಧ್ಯಾತ್ಮ 
ಎಲ್ಲದರ ಪ್ರತೀಕವಾಗಿ ನೆಲೆಸಿರುತ್ತಾರೆ. ಅವರನ್ನು ನೆನೆಯುವ ಮೂಲಕ ನನ್ನ 
ನೆನಪುಗಳೇ ನನ್ನ ಕಣ್ಣ ಮುಂದೆ ಹಾದು ಹೋದವಷ್ಟೆ. 


ಪ್ರೊ. ಕಮಲಾ ವೈ.ಸಿ. 


ಈರ್ಮಯೋಗಿ-ಜಂಗಮಗ ಜನಈತೋಬ ನಮನ... 


ಈ ಮೈಸೂರು ಕೃಷ್ಣಮೂರ್ತಿ 


ಈ ದೇಹನಾನಲ್ಲ "ನಾನು”' ಎಂಬುದ 
ಬಿಟ್ಟಾಗ "ಜ್ಞಾನಿ'-ತನುಮೋಹ ವರ್ಜಿತ 
ಸಾಧು-ಸಂತ-ಸನ್ಯಾಸಿ ದೇಹಭಾವವಿಲ್ಲದ 
ಂಶೋಗಿವರೇಣ್ಯ! ಮನೋಲಯದವರೆಗೆ 


ದೇಹಭಾವ ಪ್ರಜ್ಞಾಸ್ಟಿತಿ-ನಂತರದ ವಲಂಯ 
"ಸ್ಥಿತಪ್ರಜ್ಞೆ' ತೆಯ ಪ್ರಾಂಗಣ ಪ್ರವೇಶಂಶೋಗ 
ಜ್ಞಾನಿಗಳ ಸಾಕ್ಲಾತ್ಸಾರ ಅವರವರ ಕಲ್ಪನಾ 
ಸಿಂಧು-ಸಿದ್ದಿಪುರುಷ “ಬ್ರಹ್ಮಚೈತನ್ಯ ಗೋಂದಾ 


ವಲೇಕರ ಮಹಾರಾಜರು” ಬೆಳಕಂಡ ಜ್ಞಾನಿ 
“ರಾಮನಾಮ” ಜಪಯಜ್ಞದಲ್ಲಿ! ರಾಮಕೃಷ್ಣ 
ಪರಮಹಂಸರೂ ದೇಹಭಾವವರ್ಜಿತ-ಭಾವ 
ಪರವಶತೆಂಯ ಪ್ರಾಜ್ಜರು! ಏಸುವಿನ ಶಿಕ್ಷೆಂಯೂ ಶಿಲುಬೆ 


ದೇಹಭಾವ ವರ್ಜಿತ-ಮನೋಲಂಯ ಸ್ಥಿತ 

ಪ್ರಜ್ಞತೆಂಶರು-ನೋವು-ದುಃಖರಹಿತ ತುರೀಂಶ 
ಕ್ಲಿತಿಪ್ರಾಜ್ಞರು! ರಮಣ ಮಹರ್ಷಿತಳೂ ದೇಹ 
ಭಾವ ಪ್ರಜ್ಞಾವರ್ಜಿತ-ಕರ್ಮ ಪ್ರಜ್ಞಾಯೋಗಿ! 


ಬಂಧು-ಬಾಂಧವ-ನೆಂಟರಿಷ್ಠರ-ಸ್ನೇಹ-ಗುರು 
ದೇಹ-ಮೋಹ ಸುಳಿಂಶರ ಜಾಲದಲಿ ಸಿಲುಕಿದ 
ಅರ್ಜುನನ "ವಾವಿ' ಪೊರೆಂಶನು ಕಳಚಿ 
ಜ್ಞಾನಂಶೋಗಿಯನ್ನಾಗಿಸಿ ಶ್ರೀಕೃಷ್ಣನು ಗೀತೆ 


ಬೋಧಿಸಿ ಆಚಾಂರ್ಯುನಾಗಿ ಕರ್ಮಂಶೋಗ ನಿರತ 
ನಾಗುವ ಗೂಢತೆಯ ಅರುಹಿ "ದೇಹನಾನಲ್ಲ 
ತನುಮೋಹ ತರವಲ್ಲ ನರನಿಗೆ” ಎಂಬ ನಿತ್ಯ 
ಸತ್ಯತೆಯ ಕರ್ಮಮಾರ್ಗದ ಬೆಳಕಿನಲ್ಲಿ ಜ್ಯೋತಿ 
ಚೆಳಗಿದ ಸತ್ಸ್ಲಂಗ-ಮಹಾಂತ-ಶಿವಂಯೋಗಿ 
ಜಂಗಮಗೆ ಶತಕೋಟಿ ನಮನ! 


ತಿಕ 


ಗ್‌ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪ 


UDAYASOURABHA 


UDAYABHANU KALASANGHA’S QUARTERLY NEWSLETTER 


ವಾರ್ಷಿಕ ಚಂದಾ ರೂ. 25-00 
ಮುದ್ರಿತ ಪುಸ್ತಕ 


ಇವರಿಂದ From 

ಗೌರವ ಕಾರ್ಯದರ್ಶಿ MO 
ayabhanu Kalasangha (R. 

ಉದಯಭಾನು ಕಲಾಸಂಘ (ನೋಂ) Ramakrishna Math Layout 

ಗವಿಪುರ ಸಾಲು ಛತ್ರಗಳ ಎದುರು Kempegowdanagar 

ರಾಮಕಷ ಮಠ ಬಡಾವಣೆ Bengaluru - 560 019 

Ke ೪ Telefax : 080-26601831 
ಕೆಂಪೇಗೌಡನಗರ Ph.: 080-26609343 


ಬೆಂಗಳೂರು-560 019 
ದೂರವಾಣಿ : 080-26609343 
ಟೆಲಿಫ್ಯಾಕ್ಸ್‌ : 080-26601831 


E-mail:udayabhanu_1965@yahoo.co.in Website : www.udayabhanu.org 


Printer & Publisher : Hon.Secretary, Udayabhanu Kalasangha, Kempegowdanagar, Bengaluru - 560 019. 
Telefax : 080-26601831, Ph.: 080-26609343, E-mail : udayabhanu_1965@yahoo.co.in, Website : www.udayabhanu.org 
Printed at : Keerthi Printers, ‘OMKARA #240-F, 2nd ‘B’ Main, 2nd ‘D’ Cross, 1st Phase Girinagar, Bengaluru - 560 085, Ph.: 080-26722034 / 59 


